ನೆಹರೂ ಬಾಲ ಪುಸ್ತಕಾಲಯ 


ಅಂಚೆ ಸ್ಲಾಂಪ್ರಗಳ ರಂಜಕ ಕಥೆ 


ಎಸ್‌. ಹಿ. ಚಟ್ರಿರ್ಜೆ 


ಅನುವಾದ 
ಹೆಚ್‌. ಕೆ. ರಾಮಕೃಷ್ಣ 





ನ್ಯಾಷನಲ್‌ ಬುಕ್‌ ಟ್ರಸ್ಟ್‌, ಇಂಡಿಯಾ 


ಮೊದಲ ಮುದ್ರಣ : 1974 (ಶಕ 1896) 
ಪುನರ್‌ ಮುದ್ರಣ : 1990 (ಶಕ 1911) ' 


ಎಸ್‌.ವಿ. ಚಟರ್ಜಿ, 1973 

Romance nf Postage Stamps (Kannada) 

ಬೆಲೆ : ರೂ. 5-00 

ನಿರ್ದೇಶಕರು, ನ್ಯಾಷನಲ್‌ ಬುಕ್‌ ಟ್ರಸ್ಟ್‌, ಇಂಡಿಯಾ, 


ಎ-ಗಿ, ಗ್ರೀನ್‌" ಪಾರ್ಕ್‌. ಹೊಸದೆಹಲಿ-110016, 
ಇವರಿಂದ ಪ್ರಕಟಿತ. 


EEE Es NE ಅ? 


ಗಿ 
IN A 
(JF 


RAIMA 


ಅಂಚೆ ಸ್ಟಾಂಪುಗಳ ರಂಜಕ ಕಥೆ 


1965ನೇ ಇಸವಿಯ ಜನವರಿ 26ನೆ: ತಾರೀಖಿನ ಸಂಜೆ. ಹೊಳಪಾದ ಕೆಂಪ್ರ ವರ್ಣದ 
ಬೋಯಿಂಗ್‌-707 ವಿಮಾನವೊಂದು ನ್ಯೂಯಾರ್ಕಿನಿಂದ ಲುಡನ್ನಿನ ವಿಮಾನ ನಿಲ್ದಾಣದಲ್ಲಿ 
ಬಂದಿಳಿಯಿತು. ಪತ್ರಿಕಾ ವರದಿಗಾರರು, ಛುಯಾಚಿತ್ರಕಾರರು ಹಾಗೂ ಇತರ ವ್ಯಕ್ತಿಗಳ ದೊಡ್ಡ 
ಗುಂಪೊಂದ- ಎಮಾನದ ಸುತ್ತ ಸಂಭ್ರಮದೊಡನೆ ಸೇರಿತ್ತು. 7.:ದು-ಸುಟ್‌' ಮೌಲ್ಯದ 
ಬ್ರಿಟಿಷ್‌ ಗಯಾನಾದ ೩.8 ಸ್ಪಾಂಪಿನೂಡನೆ, ಶ್ರೀ €ನ್‌ಬರ್‌ ಕೆನ್ನಿ ಎಂಬುವರು ವಿಮಾನದಿಂದ 
ಕೆಳಗಿಳಿದರು. ಈ 'ಒಂದು-ಸೆಂಟ್‌' ಸ್ಟಾಂಪನ್ನು 200,000 ಪೌಂಡ್‌ಗಳಿಗೆ (ರೂ..36,00,000) 
ವಿಮೆ ಮಾಡಲಾಗಿತ್ತು. ಲಂಡನ್ನಿನ ಸ್ಟಾನ್ಲೆ ಗಿಬ್ಬನ್ಸ್‌ ಕ್ಯಾಟಲಾಗ್‌ ಸೆಂಟಿನರಿ ಎಗ್ಗಿಬಿಷನ್‌ನಲ್ಲಿ 


ಶಿ 


ಪ್ರದರ್ಶಿಸುವ ಸಲುನಾಗಿ 'ಅಂಗರಕ್ಷಕ'ರೊಡನೆ ಈ ಸ್ಟಾ೦ಪನ್ನು ವಿಶೇಷವಾಗಿ ತರಲಾಗಿತ್ತು. 





ಅತ್ಯಮೂಲ್ಯವೆನಿಸಿದ ಈ ಕಾಗದದ ಚೂರು, ಮಾರನೆಯ ದಿನ ಬೆಳಗ್ಗೆ ಎಲ್ಲರ ಮಾತಿನ 
ಮುಖ್ಯ ವಿಷಯವಾಗಿತ್ತು. ಎಲ್ಲ ವೃತ್ತಪತ್ರಿಕೆಗಳೂ ಈ ಸ್ಟಾಂಪಿನ ಬಗ್ಗೆ ದಪ್ಪ ಅಕ್ಷರಗಳಲ್ಲಿ 
ವರದಿಮಾಡಿದ್ದವು. ಬಿ.ಬಿ.ಸಿ. ಕೇಂದ್ರವು ವಿಶೇಷ ಕಾರ್ಯಕ್ರಮವನ್ನೇ ಪ್ರಸಾರ ಮಾಡಿತ್ತು. 
ಕಪ್ಪು ಮತ್ತು ಉಜ್ವಲ ಕಡು ಕೆಂಪು ವರ್ಣಗಳಿಂದ ಕೂಡಿದ ಹಳೆಯದಾದ : ಈ ಕಾಗದದ 
ಚೂರಿನ ಅಸಾಧಾರಣ ಅಂಶವಾದರೂ ಏನು? ಈ ಸ್ಟಾಂಪಿನ ಕಥೆ ಹೆಚ್ಚು ಆಸಕ್ತಿಯುತವಾಗಿದೆ. 


ಹಿಂದೆ, ಬ್ರಿಟಿಷ್‌ ಗಯಾನಾದ ಸ್ಟಾಂಪುಗಳನ್ನು ಬ್ರಿಟಿಷ್‌ ಮುದ್ರಣಕಾರರಾದ ವಾಟರ್‌- 
ಲೂ ಅಲ್ಯಂಡ್‌ ಸಂನ್ಸ್‌, ಛಾಪಿಸುತ್ತಿದ್ದ ರು. 1856ರಲ್ಲಿ ಸ್ಟಾಂಪುಗಳ ದಾಸ್ತಾನು ಮುಗಿದು 
ಹೋಯಿತು. ಆದರೆ ಹೊಸ ಸರಬರಾಜು ಇನ್ನೂ ಬಂದಿರಲಿಲ್ಲ. ಆದ್ದರಿಂದ ಪೋಸ್ಟ್‌ ಮಾಸ್ಟ 
ರನು ಆತುರಾತುರವಾಗಿ 4-ಸೆಟ್‌ಗಳ ಸ್ಟಾಂಪುಗಳನ್ನು ಸ್ಥಳೀಯವಾಗಿಯೇ ಮುದ್ರಿಸಿದನು. 
ಆಗ ಅಸ್ತಿತ್ವದಲ್ಲಿದ್ದ ವಿನ್ಯಾಸವನ್ನೂ ಮತ್ತು ವಸಾಹತಿನ 
ಮುದ್ರೆಯನ್ನೂ--ಅಂದರೆ, ಒಂದು ಹಡಗು ಮತ್ತು 
`ದಾಮು ಪೆಟಿಮ್ಯುಸ್ಕ್‌ ವಿಕಿಸ್‌ ಸಿಮ್‌' (ನಾವು ನೀಡು 
ತ್ರೇವೆ ಮತ್ತು ಪ್ರತಿಯಾಗಿ ಅರಸುತ್ತೇವೆ) ಎಂಬ 
ಸೂಕ್ತಿಯನ್ನೂ-ಬಳಸಿಕೊಂಡು ಅವನು ಈ ಸಾ ಪನ್ನು 
ಮುದ್ರಿಸಿದನು. ಕಡುಗೆಂಪು ವರ್ಣದ ಕಾಗದದ ಮೇಲೆ 
ಪ್ಲ ಮಸಿಯಲ್ಲಿ ಸ್ಟಾಂಪನ್ನು ಮುದ್ರಿಸಲಾಗಿತ್ತು. 
ಉತ್ತಮ ಕಾಗದವನ್ನು ಬಳಸಿರಲಿಲ್ಲ. ಸ್ಟಾಂಪಿನ 
ಖೋಟಾ ತಯಾರಿಕೆಯನ್ನು ತಪ್ಪಿಸುವ ಸಲುವಾಗಿ, 
ಮಾರಾಟಮಾಡುವ ಮುನ್ನ ಪ್ರತಿ ಸ್ಟಾಂಪಿನ ಮೇಲೂ 
ಮಾಸ್ಟರನು ಅಂಚೆ ಅಧಿಕಾರಿಗಳಿಗೆ ಸೂಚಿಸಿದ. 


CG UIAN A. 





ಹಸ್ತಾಕ್ಷರ ಹಾಕುವಂತೆ ಪೋಸ್ಟ್‌ 

ಹದಿನೇಳು ವರ್ಷಗಳ ನಂತರ, ಎಲ್‌. ವೆರ್‌ನೊನ್‌ ವಾಹ್ನನ್‌ ಎಂಬ ಬ್ರಿಟಿಷ್‌ ಗಯಾ 
ನಾದ ಯುವಕ ಸ್ಟಾಂಪ್‌ ಸಂಗ್ರಹಕಾರನೊ ಬ್ಬನು, ತನ್ನ ಕುಟುಂಬದ ಪತ್ರಗಳ ಪೈಕಿ ಒಂದರಲ್ಲಿ 
“ಒಂದು-ಸೆಂಟಿನ' 'ಸಾಂಪಿನ ಮೇಲೆ ಇ. ಡಿ. ವ್ಹೈಟ್‌ ಎಂಬುವರ ಹಸ್ತಾಕ್ಷರವಿರುವುದನ್ನು 
ಗಮನಿಸಿದ. 4-ಸಟ್‌ ಸ ಸ್ಟಾಂಪುಗಳ ಪೈಕಿ ಒಂದನ್ನು ತಪ್ಪಿನಿಂದ 'ಒಂದು-ಸೆಂಟ್‌` ಎಂದು 
ಮುದ್ರಿಸಿದ್ದಾಗಲೀ, ಈ ಸ್ಟಾಂಪು ತನ್ನಲ್ಲಿ ಸೇರಿದೆಯೆಂಬ ುದಾಗಲೀ ಆಗ ಅವನಿಗೆ ಗೊತ್ತಾಗಲಿಲ್ಲ. 
ಅವನು ಆ ಸ್ಟಾಂಪನ್ನು ನೀರಿನಲ್ಲಿ ಅದ್ದಿ, ತನ್ನ ಆಲ್ಬಮ್‌ನಲ್ಲಿ ಇತರ ಸ್ಟಾಂಪುಗಳ ಜೊತೆಯಲ್ಲಿ 
ಅಂಟಿಸಿದ. ಎಂಟು ಮೂಲೆಗಳಲ್ಲಿ ಕತ್ತ ರಸಿದ್ದ ಆ ಬಾ. ಿಂಪು ಸಾಕಷ್ಟು ಹೊಲಸಾಗಿತ್ತು. ವಾಹ ನ್‌ 
ಈ ಸ್ಟಾಂಪನ್ನು ಮಾರಿ ಹೆಚ್ಚು ಆಕರ್ಷಕವಾದ ವಿದೇಶೀ ಸಾ ಂಪುಗಳನ್ನು ಕೊಳ್ಳಲು ನಿರ್ಧರಿಸಿದ. 


4 


ಸ್ಥಳೀಯ ಸಂಗ್ರಹಕಾರ ಎನ್‌. ಆರ್‌. ಮೆಕಿನ್ನನ್‌ ಎಂಬುವನ 
ಮನವೊಲಿಸಿ. 6 ಹಿಲ್ಲಿಂಗ್‌ಗಳಿಗೆ (ರೂ. 5-40) ಅದನ್ನು ಅವನಿಗೆ 
ಮಾರಿದ. ಈ ಅಲ್ಪ ಹಣಕ್ಕೆ ಮಾರಾಟವಾದ ಸ್ಟಾಂಪ್‌, ಒಂದುದಿನ 
ಅತ್ಯಮೂಲ್ಯವಾಗುವುದೆಂಬ ಅಂಶ, ಅವನಿಗೆ ಕನಸಿನಲ್ಲೂ ಬರಲಿಲ್ಲ! 





ಐದು ವರ್ಷಗಳ ನಂತರ, ಲಿವರ್‌ಪೂಲಿನ ಥಾಮಸ್‌ ರಿಡ್‌ಪುತ್‌ ಎಂಬುವನು 120 
ಪೌಂಡ್‌ಗಳಿಗೆ (ರೂ. 2,160) ಅದನ್ನು ಕೊಂಡ. ಅದೇ ವರ್ಷ ಅವನು ಫ್ರಾನ್ಸಿನ ಖ್ಯಾತ 
ಸ್ಟಾಂಪ್‌ ಸಂಗ್ರಹಕಾರ ಫಿಲಿಪ್‌ ಲಾ ರೆನೊಟೆರಿ ವಾನ್‌ ಫೆರೆ ಎಂಬುವನಿಗೆ 150 ಪೌಂಡ್‌ಗಳಿಗೆ 
(ರೂ. 2,700) ಅದನ್ನು ಮಾರಿದ. ಈ ಸ್ಟಾಂಪಿನ ಅಪರೂಪ ಅಂಶದ ಬಗ್ಗೆ ಸುದ್ದಿ ಹರಡಿತು. 
1917ರಲ್ಲಿ ಫೆರೆ ಮೃತಪಟ್ಟ ನಂತರ, ಅವನ ಸ್ಟಾಂಪ್‌ಗಳ ಸಂಗ್ರಹಣೆಯನ್ನು 1921ರಿಂದ 
1925ರ ನಡುವೆ ಪ್ಯಾರಿಸ್‌ನಲ್ಲಿ ಹರಾಜಿನ ಮೂಲಕ ಮಾರಾಟಮಾಡಲಾಯಿತು. 1922ರಲಿ, 
ಇಂತಹ ಒಂದು ಮಾರಾಟದಲ್ಲಿ ಬ್ರಿಟಿಷ್‌ ಗಯಾನಾದ ಈ 'ಒಂದು-ಸೆಂಟಿ'ನ ಸ್ಟಾಂಪನ್ನು 
ಅಮೆರಿಕದ ಆರ್ಥರ್‌ ಹಿಂದ್‌ ಎಂಬುವನು 7.343 ಪೌಂಡ್‌ಗಳಿಗೆ (ರೂ. 1.32,000) 
ಕೊಂಡನು. 


1933ರಲ್ಲಿ ಆರ್ಥರ್‌ ಹಿಂದ್‌ ಮೃತಪಟ್ಟನು ಮತ್ತು ತನ್ನ ಸ್ಟಾಂಪ್ರಗಳ ಸಂಗ್ರಹವನ್ನು 
, ಆಸ್ತಿಯ ಒಂದು ಭಾಗವಾಗಿ ಇಟ್ಟಿದ್ದನು. ಆದರೆ ಈ “ಒಂದು-ಸೆಂಟ್‌'ವ ಸ್ಟಾಂಪನ್ನು 


ನ್ನ ಆಸ್ತಿ 
ತನ್ನ ಪತಿ ತನಗೆ ಕೊಟ್ಟಿ ದ್ದ ನೆಂದು ಅವನ ಪತ್ನಿ ಹೇಳಿಕೊಂಡಳು. ಈ ಬಗ್ಗೆ ನಡೆದ ಮೊಕದ್ದ ಮೆ 
ಯಲ್ಲಿ ಅವಳು ಜಯ ಗಳಿಸಿದಳು. 1940ರಲ್ಲಿ 40,000 ಡಾಲರ್‌ಗಳಿಗೆ (ರೂ. 3,00,000) 


[ae] 


ಆಸ್ಟ್ರೇಲಿಯದ ಸ್ಟಾಂಪ್‌ ಸಂಗ್ರಹಕಾರನೊಬ್ಬನು ಈ ಸ್ಟಾಂಪನ್ನು ಕೊಂಡನು. ಆತನು ತನ್ನ 
ಹೆಸರನ್ನು ಬಹಿರ-ಗಪಡಿಸಲಿಲ್ಲ. 


ಈ ಸ್ಟಾಂಪ್‌ ಈ ವ್ಯಕ್ತಿಯ ಬಳಿಯಲ್ಲಿದ್ದಾಗಲೇ ಶ್ರೀ ಕೆನ್ನಿ, ಗಿಬ್‌ಸನ್‌ ಪ್ರದರ್ಶನಕ್ಕಾಗಿ 
ಇದನ್ನು 1965ರಲ್ಲಿ ಲಂಡನ್ನಿಗೆ ತಂದನು. 1970ರಲ್ಲಿ ಈ ಸ್ಟಾಂಪನ್ನು ನ್ಯೂಯಾರ್ಕಿನಲ್ಲಿ ಮತ್ತೆ, 
ಹರಾಜು ಹಾಕಲಾಯಿತು. ಹರಾಜು ಹಾಕಲ್ಪಟ್ಟ ಕೊಠಡಿ ಜನರಿಂದ ಕಿಕ್ಕಿರಿದು ತುಂಬಿತ್ತು. 
ಹರಾಜಿನ ಬಿಸಿ ಏರಿ. ಸ್ಪಾಂಪಿನ ಮೌಲ್ಯ ತ್ವರಿತವಾಗಿ ಹೆಚ್ಚಿದಂತೆ, ಅಲ್ಲಿ 
ಸೇರಿದ್ದ ಜನರಲ್ಲಿ ಕುತೂಹಲ ಮತ್ತು ದಿಗ್ಭ ,ಮೆ ಮೂಡಿತು. ಅಂತಿಮ 
ವಾಗಿ ಬ್ರಿಟಿಷ್‌ ಗಯಾನಾದ ಈ `ಒಂದು-ಸೆಂಟ್‌ಸೆಂಟ್‌'ನ ಸ್ಟಾಂಪು 
2,80,000 ಡಾಲರ್‌ಗಳಿಗೆ (ರೂ. 21,00,000) ಮಾರಾಟ 
ವಾಯಿತು. 





ಇದು ವಿಶ್ವದ ಒಂದು ಅತ್ಯಂತ ಅಪರೂಪ ಸ್ಟಾಂಪೆಂದು ಪರಿಗಣಿಸಲಾಗಿದೆ. ಮುಂದೆ 
ಈ ಸ್ಟಾಂಪಿನ ಬೆಲೆ ಎಷ್ಟರ ಮಟ್ಟಿಗೆ ಏರಬಹುದೆಂಬುದನ್ನು ನೀವೇ ಉಹಿಸಿಕೊಳ್ಳಿ. 

ವಿಶ್ವಪ್ರಖ್ಯಾತವಾದ ಮಾರಿಷಸ್‌ನ "ಫೋಸ್ಟ್‌ ಆಫಿಸ್‌' ಸ್ಟಾಂಪುಗಳ ಕಥೆಯೂ ಇಷ್ಟೇ 
ಆಸಕ್ತಿಯುತವಾಗಿದೆ. ಹಿಂದೂ ಮಹಾಸಾಗರವಲ್ಲಿನ ಒಂದು ಸಣ್ಣ ದ್ವೀಪವಾದ ಮಾರಿಷಸ್‌, 
ಅಂಚೆ ಸ್ಟಾಂಪುಗಳನ್ನು ಹೊರಡಿಸುವಲ್ಲಿ ವಿಶ್ವದಲ್ಲೇ ಐದನೇ ದೇಶ. 1847ರಲ್ಲಿ 1 ಪೆನ್ನಿ ಮತ್ತು 
2 ಪೆನ್ನಿ ಮೌಲ್ಯದ ಮಾರಿಷಸ್‌ ಸ್ಟಾಂಪುಗಳನ್ನು ಹೊರಡಿಸಲು ನಿರ್ಧರಿಸಲಾಯಿತು. ಮಾರಿ- 
ಷಸ್‌ನ ಆಗಿನ ಗೌರ್ನರ್‌ನ ಪತ್ನಿ, ಲೇಡಿ ಗೋಮ್‌ ಎಂಬುವರು. 1847ನೇ ಸೆಪ್ಟೆಂಬರ್‌ 
30ರಂದು 'ವಿವಿಧ ವೇಷ' ಸ್ಪರ್ಧಾಕೂಟವನ್ನು ನಡೆಸಲು ನಿರ್ಧರಿಸಿದ್ದರು ಮತ್ತು ಮಾರಿಷಸ್‌ನ 
ಮೊದಲ ಅಂಚೆ ಸ್ಪಾಂಪುಗಳನ್ನು ತನ್ನ ಆಹ್ವಾನ ಪತ್ರದ ಮೇಲೆ ಅಂಟಿಸಲು ಅಪೇಕ್ಷಿಸಿದರು. 
ಸವಂಯ ಕಡಿಮೆಯಿದ್ದುದರಿಂದ ಈ ಸ್ಟಾಂಪುಗಳನ್ನು ಸ್ಥಳೀಯವಾಗಿಯೇ ಛಾಪಿಸಲು ನಿರ್ಧರಿಸ 
ಲಾಯಿತು. 


ಆ ಸಣ್ಣ ದ್ವೀಪದಲ್ಲಿ ಜೆ. ಬರ್ನಾರ್ಡ್‌ ಎಂಬ ವ್ಯಕ್ತಿಗೆ ಮಾತ್ರ ಲೋಹದ ಹಾಳೆಗಳ ಮೇಲೆ 
ಚನೆಗಳನ್ನು ಕೆತ್ತುವ ಕಲೆ ತಿಳಿದಿತ್ತು. ಈ ಸ್ಟಾಂಪುಗಳಿಗಾಗಿ ವಿನ್ಯಾಸವನ್ನು ಕೆತ್ತುವಂತೆ ಅವನಿಗೆ 
೪ಸಲೂಯಿತು. ವಿನ್ಯಾಸದ ರಚನೆಯ ವಿವರ ಹೀಗಿತ್ತು: ಮಧ್ಯದಲ್ಲಿ ರಾಣಿ ವಿಕ್ಟೋರಿಯಳ 
ಲೆ; ಮೇಲ್ಭಾಗದಲ್ಲಿ `ಪೋಸ್ಟೇಜ್‌' ಎಂಬ ಅಕ್ಷರಗಳು; ಕೆಳಭಾಗದಲ್ಲಿ ವ್ಯಾಲ್ಕೂ' ಎಂಬ 
ಅಕ್ಷರಗಳು; ಬಲಭಾಗದಲ್ಲಿ "ಮಾರಿಷಸ್‌' ಎಂಬ ಪದ; ಮತ್ತು ಎಡಭಾಗದಲ್ಲಿ "ಪೋಸ್ಟ್‌ ಪ 
ಪೇಡ್‌ ' ಎಂಬ ಪದಗಳು. 1 ಪೆನ್ನಿ ಮತ್ತು 2 ಪೆನ್ನಿ ಮೌಲ್ಯದ ಸ್ಟಾಂಪುಗಳನ್ನು ಆದಷ್ಟು ತ್ವರಿತ 
ವಾಗಿ ಛಾಪಿಸುವಂತೆ ಬರ್ನಾರ್ಡ್‌ಗೆ ತಿಳಿಸಲಾಯಿತು. ಅವನು ವಿನ್ಯಾಸವನ್ನು ಸಿದ್ಧ ಪಡಿಸಿ 
ಸ್ಟಾಂಪುಗಳನ್ನು ಮುದ್ರಿಸಿದನು ಆದರೆ ವಿನ್ಯಾಸದಲ್ಲಿ "ಪೋಸ್ಟ್‌ ಪೇಡ್‌' ಎಂಬ ಅಕ್ಷರಗಳಿಗೆ ಬದ 
ಲಾಗಿ "ಪೋಸ್ಟ್‌ ಆಫೀಸ್‌' ಎಂಬ ಅಕ್ಷರಗಳನ್ನು ತಪ್ಪಾಗಿ ಕೆತ್ತಿದ ! 


೮. 


ತ್ರ 
ತ 


ಅದರ ಕಥೆ ಹೀಗಿದೆ: ಬರ್ನಾರ್ಡ್‌, "ಮಾರಿಷಸ್‌', 'ಪೋಸ್ಟೇಜ್‌ ' ಮತ್ತು 'ವ್ಯಾಲ್ಕೂ 
ಎಂಬ ಪದಗಳನ್ನು ವಿನ್ಯಾಸದ ಮೇಲೆ ಕೆತ್ತಿದ ನಂತರ, ಪೋಸ್ಟ್‌ ಮಾಸ್ಟರ್‌ ಅವನಿಗೆ ಬರೆದು 
ಕೊಟ್ಟಿದ್ದ ಈ ಪದಗಳನ್ನೊಳಗೊಂಡ ಚೀಟಿ ಕಳೆದುಹೋಯಿತು. ವಿನ್ಯಾಸದ ಎಡಭಾಗದಲ್ಲಿ 
ಯಾವ ಪದಗಳನ್ನು ಕೆತ್ತಬೇಕೆಂಬುದು ಅವನ ನೆನಪಿಗೆ ಬರಲಿಲ್ಲ. ಈ ಬಗ್ಗೆ ಪೋಸ್ಟ್‌ ಮಾಸ್ಟರ 
ನನ್ನೇ ಕೇಳಲು ಹೊರಟ. ಅಂಚೆ ಕಚೇರಿಯನ್ನು ಸಮೂಪಿಸುತ್ತಿದ್ದಂತೆ ಬರ್ನಾರ್ಡ್‌ ತಲೆ ಎತ್ತಿ 
ನೋಡಿದ.. ಕಟ್ಟಡದ ಮೇಲೆ 'ಪೋಸ್ಟ್‌ ಆಫೀಸ್‌' ಎಂಬ ಹಲಗೆಯಿರಂವುದನ್ನು ನೋಡಿದ. 
ತಾನು ಮರೆತಿದ್ದ ಪದಗಳು ಇವೇ ಎಂದುಕೊಂಡು, ತ್ವರಿತವಾಗಿ ಹಿಂದಿರುಗಿ, ಎನ್ಯಾಸದ ಎಡ 


6 


ಪಾರ್ಶ್ವದಲ್ಲಿ "ಪೋಸ್ಟ್‌ ಆಫೀಸ್‌' ಎಂಬ ಪದಗಳನ್ನು ಕೆತ್ತಿದ. ಹೀಗಾಗಿ "ಪೋಸ್ಟ್‌ ಪೇಡ್‌' 
ಎಂಬ ಪದಗಳಿಗೆ ಬದಲು "ಪೋಸ್ಟ್‌ ಆಫೀಸ್‌' ಎಂಬ ತಪ್ಪು ಪದಗಳೊಡನೆ ಸ್ಟಾಂಪ್‌ಗಳು 


tJ 
ಮುದ್ರಿತವಾದುವು. 


1847ನೇ ಸೆಪ್ಟೆಂಬರ್‌ 20ರಂದು ಈ ಸ್ಟಾಂಪುಗಳನ್ನು ಮಾರಾಟಕ್ಕೆ ಬಿಟ್ಟುಕೊಡಲಾ 
ಯಿತು. ಆದರೆ 1864ರ ವರೆಗೆ ಈ ತಪ್ಪ ಪತ್ತೆಯಾಗಲೇ ಇಲ್ಲ. ಬೊರ್ದೊ ಎಂಬ ಸ್ಥಳದ 
ವ್ಯಾಪಾರಿಯೊಬ್ಬನ ಪತ್ನಿ, ಮ್ಯಾಡಮ್‌ ಬೊಖಾರ್ಟ್‌ ಎಂಬುವಳು ತನ್ನ ಪತಿಯ ಪತ್ರವೃವ 
ಹಾರಗಳ ಪೈಕಿ 12ರ ಮೇಲೆ ಈ ಅಪರೂಪದ ಸ್ಟಾಂಪುಗಳಿರುವುದನ್ನು ಪತ್ತೆಹಚ್ಚಿ ದಳು. ಈಗ 
ಈ ರೀಶಿಯ 26 ಸ್ಟಾಂಪುಗಳು ಇನ್ನೂ ಇರುವುದು ಗೊತ್ತಾಗಿದೆ. ಅವುಗಳಲ್ಲಿ 14, 1 ಪೆನ್ನಿಯ 
ಮತ್ತು 12, 2 ಪೆನ್ನಿಯ ಮೌಲ್ಯದ್ದಾಗಿವೆ. ಪ್ರತಿ ಸಲ ಈ ಸ್ಪಾಂಪುಗಳು ಹಸ್ತ ಬದಲುಯಿಗಿ 
ದಾಗಲೆಲ್ಲಾ ಆವುಗಳ ಬೆಲೆಯೂ ಏರುತ್ತದೆ 


1 ಪೆನ್ನಿ ಮೌಲ್ಯದ ಎರಡು ಸ್ಟಾಂಪ್ರುಗಳುಳ್ಳೆ ಲಕೋಟೆಯೊಂದು, ಈ ಮಾದರಿಯ 
ಸ್ಟಾಂಪಿನ ಒಂದು ಉತ್ತಮ ನಿದರ್ಶನವಾಗಿದೆ. ಈ ಲಕೋಟೆಯ ಮೇಲೆ ಮುಂಬೈನ ಥೊಜೆ 
ರ್ರೊಮ್‌ ಎಂಬು ಕ 
ವರ ವಿಳಾಸವಿದ್ದು, 
ಅದನ್ನು 1850ನೆ: 
ಜನವರಿ 4ನೆ 
ತಾರೀಖು ಅಂಚೆಗೆ 
ಹಾಕಲಾಗಿದೆ. ಈ 
ಲಕೋಟೆ ಭಾರತದ 
ಪೇಟೆಯೊಂದರಲ್ಲ 
ಪತ್ತೆಯಾಯಿತು 
ಮತ್ತು ಶ್ರೀ ಹೊ- 
ವಾರ್ಡ್‌ ಎಂಬು 
ವರು 50 ಪೌಂಡ್‌ 
ಗಳಿಗೆ (ರೂ. 900) ಅದನ್ನು ಕೊಂಡರು. ಆವರು ಆದನ್ನು ಲಂಡನ್ನಿನಲ್ಲಿ 1,600 ಪೌಂಡ್‌ 
ಗಳಿಗೆ (ರೂ. 28,800) ಮಾರಿದರು. 1906ರಲ್ಲಿ 2,200 ಪೌಂಡ್‌ಗಳಿಗೆ (ರೂ. 39,600) 
ಅದು ಮಾರಾಟವಾಯಿತು. 1917 ರಲ್ವಿ ಅದು, ಶ್ರೀ ಎ. ಎಫ್‌. ಲಿಚೀನ್‌ಸ್ಟೇನ್‌ ಅವರ 
ಸ್ಟಾಂಪು ಸಂಗ್ರಹದಲ್ಲಿ ಸೇರಿತು. 1947ರಲ್ಲಿ ಅವರ ನಿಧನದ ನಂತರ, ಅವರ ಪುತ್ರಿಯು 





7 


ಈ ಪ್ರಸಿದ್ದ ಲಕೋಟೆಯ ಮಾಲೀಕಳಾದಳು. 1968ರಲ್ಲಿ 3,80,000 ಡಾಲರ್‌ಗಳಿಗೆ 
(ರೂ. 28,50,000) ನ್ಯೂ ಆರ್ಲಿಯನ್ಸ್‌ನ ರೇಮಂಡ್‌ ಎಚ್‌. ವೀಲಿ ಕಂಪಿನಿಗೆ ಅದನ್ನು 
ಮಾರಲಾಯಿತು. ಕಾಗದದ ಸಣ್ಣ ತುಣುಕೊಂದು ಇಷ್ಟು ಭಾರೀ ಸಂಪತ್ತಾಗಬಲ್ಲು ದೆಂಬು 
ದನ್ನು ಯಾರು ತಾನೆ ಅರಿಯಬಲ್ಲರು ! 


ಪ್ರಸಿದ್ದ ಸ್ಟಾಂಪುಗಳ ಪಟ್ಟಿಯಲ್ಲ ಇವಿಷ್ಟು ಮಾತ್ರ ಸೇರಿವೆಯೆಂದು ಭಾವಿಸಬೇಡಿ. 
ಇನ್ನೂ ಅನೇಕ ಸ್ಟಾಂಪುಗಳು ತಪ್ಪ ಮುದ್ರಣದಿಂದಾಗಿ ಪ್ರಸಿದ್ದವೂ, ಅಪರೂಪವೂ ಆಗಿವೆ. 


ಕಿರಿಯ ಸ್ಟಾಂಪು ಸಂಗ್ರಹಕಾರರ ಪ್ರಯೋಜನದ ಸಲುವಾಗಿ, ಅಂಚೆ ಸಾ ಸ್ಟಾಂಪುಗಳು, ಹೇಗೆ 
ಬಳಕೆಗೆ ಬಂದುವು, ಸ್ಟಾಂಪು ಸಂಗ್ರಹಣೆ ಹೇಗೆ ಪ್ರಾರಂಭವಾಯಿತು, ಅದರ ಉಪಯುಕ್ತತೆ, 
ಹೇಗೆ ಮತ್ತು ಯಾವ ಸ್ಟಾಂಪುಗಳನ್ನು ಸಂಗ್ರಹಿಸಬೇಕು, ಮುದ್ರಣವಿಧಾನ ಮತ್ತು ಸ್ಟಾಂಪುಗಳಿಗೆ 


ನ್ಮ 


ಸಂಬಂಧಿಸಿದ ಇತರ ವಿಷಯಗಳನ ನ್ನ್ನ ಈ ಪುಸ್ತಕದಲ್ಲಿ ವಿವರಿಸಿದ್ದೇವೆ. 











ಅಂಚೆಯ ಕಥೆ 


ಇಂದು ಅಂಚೆಯ ಸೇವಾ ಕಾರ್ಯವನ್ನು ದಿನನಿತ್ಯದ ಸಾಮಾನ್ಯ ಅನುಕೂಲಕರ ವ್ಯ ವಸ್ಥೆ 
ಯಾಗಿ ಪರಿಗಣಿಸಲಾಗಿದೆ. ಪತ್ರಗಳನ್ನು ಅಂಚೆಗೆ ಹಾಕುವುದು, ಮತ್ತು ಅವುಗಳನ್ನು ಪಡೆಯು 
ವುದು ನಮ್ಮ ಅನುದಿನದ ಕಾರ್ಯದಲ್ಲಿ ಹಾಸುಹೊಕ್ಕಾಗಿ ಸೇರಿಹೋಗಿದೆ. ಆದರೆ, ಈ ವ್ಯಾಪಕ 
ವಾದ ವ್ಯವಸ್ಥೆ, ಅನೇಕ ವರ್ಷಗಳ ದೀರ್ಪ ಆವ ವಧಿಯಲ್ಲಿ ಹೇಗೆ ಅಭಿವೃದ್ಧಿಗೊಂಡು ಇಂದಿನ 
ರೂಪ ತಾಳಿತು ಎಂಬುದು ಅನೇಕರಿಗೆ ತಿಳಿಯದು. 


ಒಂದು ಸಾಮ್ರಾಜ್ಯದ ವಿವಿ ಧ ಭಾಗಗಳೊಡನೆ ಸಂಪರ್ಕ ಹೊಂದಿರಬೇಕಾದ ಅಗತ್ಯವನ್ನು 
ಅರಿತ ಅಂಶದಲ್ಲಿ, ಅಂಚೆ ವ್ಯವಸ್ಥೆಯ ಮೂಲವನ್ನೂ ಕಾಣಬಹುದು. ಸಂಭವಿಸುತ್ತಿರುವ 
ಸಂಗತಿಗಳನ್ನೆಲ್ಲಾ ಸಾರ್ವಭೌಮನಿಗೆ ಮನವರಿಕೆ ಮಾಡಿಕೊಡುವಲ್ಲಿ ಈ ಸಂಪರ್ಕ ನೆರವು 

ತ್ರ 


ನೀಡಿತು. ರಂ ಭದಲ್ಲಿ ಅಂಚೆ ವ್ಯವಸ್ಥೆ ಯು ರಾಜರು ಮತ್ತು ಸಾರ್ವ ಭೌಮರಿಗೆ ಮಾ 
ಡಂ ಇಲಭ್ಯವಾಗಿತ್ತು. ಆದರೆ ಇಂದು ಅತ್ಯಂತ ಸಾಮಾನ್ಯ ವ್ಯಕ್ತಿಗೂ ಈ ಸೌಲಭ್ಯ 
ವನ 


ನಲ್ಲು ನಗಳಲ್ಲಿ. ಹರಿ ು ನಿರ್ದಿಷ, ಮಾರ್ಗದಲ್ಲಿ ಓಡಿ ಪತ್ರಗಳನ್ನು 

ಬ ಟಿ ಣಿ “i 
ತಲುಪಿಸುವ ಏರ್ಪಾಡಿತ್ತು. ಆದರೆ ಈಗ ಸಂಪರ್ಕಸಾಧನಗಳು ತುಂಬ ಸುಧಾರಿಸಿದ್ದು. ವಿಮಾನ 
ಗಳು, ರೇಲ್ವೆ ಮತ್ತು ಮೋಟಾರುಗಳು, ಪತ್ರಗಳನ್ನು ಅವುಗಳ ನಿರ್ದೇಶಿತ ಸ್ಥಳಗಳಿಗೆ ತ್ವರಿತವಾಗಿ 
ಮುಟ್ಟಿಸುವಲ್ಲಿ ಮಹತ್ತರ ಪಾತ್ರ ವಹಿಸುತ್ತಿವೆ. ಆದಾಗ್ಯೂ ಅಂಚೆಯ ರಂಜನೀಯ ಪಾತ್ರ 


ವನ್ನು ಅಂಚೆ ಓಟಗಾರರಲ್ಲಿ ಚ ಬು ಸಂಪರ್ಕ ವ್ಯವಸ್ಥೆಗಳಿಲ್ಲದ ಸ್ಟ ಸ್ಪಳಗಳಿಗೆ ಪತ್ರಗಳನ್ನು 
ಕೊಂಡೊಯ್ಯುವುದು ಓಟಗಾರರ ಕೆಲಸ. ಈ ಅಂಚೆ ಓಟಗಾರರು ನಿಮ್ಮ ಪತ್ರ ಚ ಸುರಕ್ಷಿತ 
ವಾಗಿ ತಲುಪಿಸಲು ಕಡಿದಾದ ಅರಣ್ಯಗಳನ್ನೂ. ನದಿಗಳನ್ನೂ ದಾಟಬೆ: ಕಾಗುತ್ತ ಗುಡ್ಡ 
ಗಳನ್ನು ಏರಿಳಿಯಬೇಕಾಗುತ್ತದೆ, ಕ್ರೂರ ಮೃಗಗಳು ಮತ್ತು ಡಕಾಯಿತರಿಂದ ತುಂಬಿದ ಪ್ರದೇಶ 
ಗಳಲ್ಲ ಧೈರ್ಯದಿಂದ ಓಡಾಡಬೇಕಾಗುತ್ತದೆ. 


ಆಗತಾ ಇಷ Si cA 











ಟಂ ತ್‌ ತ್‌ ಸ 





ಗ 11 


ಡು ಸ 


ಭಾರತದಲ್ಲಿ 1296ರಿಂದ 
ಅಂಚಿ ವ್ಯವಸ್ಥೆ ಅಸ್ತಿತ್ವದ 
ಲ್ಲದೆ. ಪಠಾಣ ದೊರೆ 


PR ಹಾ ಬ೧ “ಎ ಸು ಥ್ಞಾಶಾ ಐ 9 ಇ 





pO ಆಗ ಅಳ ಈ ಈ ಈ ರ್ಥ ಈರ್‌ ಅ ರ ಬ “~~ 


ಅಲಾವುದಿನ್‌ ಖಿಲ್ಜಿ ಯು ತನ್ನ 
ಸ್ಫನ್ಯದ ಸಿ ಸ್ಥಿ ತಿಗತಿಗಳು ಮತ್ತು 
ಜವ ಇರರ 1 peed ಶ್ರಿ ೧ 
ಕ ಲ ಟಾ ಪ್ರಗತಿಯ ಬಗ್ಗೆ ಸುದ್ದಿ 


ಯನ್ನು ಸತತವಾಗಿ ಪಡೆ 
ಯಲು ಅಶ್ವಾರೋಹಿ ಮತ್ತು ಕಾಲಾಳು ಅಂಚೆ ವ. ವೃವಸ್ಥೆಯನ್ನು ಹುಂ ಮುಂದೆ, ಸ 
ಕಾಲ ಮಾತ್ರ ರಾಜ್ಯಭಾರ ನಡೆಸಿದ (1541ರಿಂದ 1545) ಶೇರ್‌ ಷಾಹ ನ ಕಾಲದಲ್ಲಿ 
ನಾ ವಸ್ಥೆ ತುಂಬ ಸುಧಾರಿಸಿತು. ಅವನು ತನ್ನ ಐದು "ವರ್ಷಗಳ ಆಳ್ವಿ ಕೆಯಲ್ಲಿ ಬಂಗಾಳದಿಂದ 
ಸಿಂಧ್‌ನ ವರೆಗೆ 2,000 ಮೈಲಿ ಉದ್ದದ ಮಾರ್ಗವ ವನ್ನು ನಿರ್ಮಿಸಿದನು. ಮತ್ತು ಮಾರ್ಗ 
ಮದ್ದಕ್ಕೂ ಅಲ್ಲಲ್ಲ: 'ಸರಾಯ್‌' (ವಿಶ್ರಾಂತಿಗೃ ಹ)ಗಳನ್ನು ಕಟ್ಟಿಸಿದನು. ಚಕ್ರಾಧಿಪತ್ಯದ 
ಆದ್ಯಂತ ಅಶ್ವಾರೋಹಿಗಳು ಸಮಾಚಾರ ಮುಟ್ಟಿಸುವ ಏರ್ಪುಡನ ತ ಅವನು ಮಾಡಿದನು. 
ಸಮಾಚಾರವನ್ನು ತ್ವರಿತವಾಗಿ ಮುಟ್ಟಿಸು ವಹ ದೃಷ್ಟಿಯಿಂದ ಇಂತಹ ರಾಯ್‌ ಗಳಲಿ ಅಶ್ವ 
ಗಳನ್ನು ಸದಾ ಸಿದ್ದವಾಗಿಟ್ಟಿರಲಾಗುತ್ತಿ ತ್ತು. ಅಕ್ಬರನ ಕಾಲದಲ್ಲಿ (15566: 1605) 
ಸಾರಿಗೆಯ ವಿಧಾನವನ್ನು ಮತ್ತಷ್ಟು ಉತ್ತಮ ಪಡಿಸಲಾಯಿತು. ಅಂಚೆಯನ್ನು ಒಯ್ಯಲು 
ಕುದುರೆಗಳ ಜೊತೆ ಒಂಟೆಗಳನ್ನೂ ಬಳಸಲಾರಂಭಿಸಲಾಯಿತು. ಹ ಮೈಸೂರಿನ 
ಚಿಕ್ಕದೇವರಾಜರು, ತಮ್ಮ ರಾಜ್ಮದಾದ್ದಂತ ಕ್ರಮಬದ್ಧವಾದ ಅಂಚೆ ವ್ಯವಸ್ಥೆಯನ್ನು ಏರ್ಪಡಿಸಿದ 


ಶಿ ಶಿ 
ಬುದು ಇತಿಹಾಸದಿಂದ ತಿಳಿದುಬರುತ್ತದೆ. 


ವಃ 


CL 








ಮುಂದೆ ಈಸ್ಟ್‌ ಇಂಡಿಯಾ ಕಂಪನಿಯು 
ರಚನುತ್ಮಕವಾದ ಕ್ರಮಗಳನ್ನು ಕೈಗೊಂಡಿತು 
1688ರ ವೇಳೆಗೆ ಕಂಪನಿಯ ಕಾರ್ಯ ಚಟುವಟಿಕೆ 
ಗಳು ಮದರಾಸ್‌, ಮುಂಬೈ ಮತ್ತು ಕಲ್ಕತ್ತಾಗೆ 
ಬ ಹ ವಾ ವ್ಯಾಪಿಸಿತ್ತು. ಆದ್ದರಿಂದ ಕ್ರಮಬದ್ಧ ದ ಪತ್ರ 
ವ್ಯವಹಾರದ ವಿನಿಮಯವೂ ಅಗತ್ಯವಾಗಿತ್ತು. ಈಸ್ಟ್‌ ಇಂಡಿಯ ಕಂಪನಿಯು ಮುಂಬೈ 
ಮತ ಪ ಮದರಾಸಿನಲ್ಲಿ ದೊಡ್ಡ ಪಿಟಿ ಕಚೆ:ರಿಗಳನ್ನು ಸ ಸ್ಥಾಪಿಸಿತು. ಪತ್ರಗಳ ಸ್ವೀಕಾರ ಮತ್ತು 
ರವಾನೆಯ ಸಲುವಾಗಿ ವಿವಿಧ ಸ್ಥಳಗಳಲ್ಲಿ ಸಣ್ಣ 'ಕಚೆ:ರಿಗಳನ್ನು ಸ್ಥಾಪಿಸಿತು. 1766ರಲ್ಲಿ 
ಲಾರ್ಡ್‌ ಕ್ಲೈವ್‌ ಅಂಚೆ ಪದ್ದತಿಯನ್ನು ಉತ್ತಮಪಡಿಸಿದ. ಆದರೆ ಈ ವ್ಯವಸ್ಥೆ ಸರ್ಕಾರಿ 
ಬಳಕೆಗೆ ಮಾತ್ರ ಮೂಸಲಾಗಿತ್ತು. 1774ರಲ್ಲಿ ಅಂಚೆ ಸೌಕರ್ಯವನ್ನು ಸಾರ್ವಜನಿಕರಿಗೆ ನೀಡ 
ಲಾಯಿತು. ಆ ಕಾಲದಲ್ಲಿ ಪ್ರತಿ 100--ಮೈಲಿಗಳಿಗೆ 2-ಆಣೆಯ ಅಂಚೆ ಶುಲ್ಕ ಕನಿಷ್ಠ 
ವಾಗಿತ್ತು. ಅಂಚೆಗಾಗಿ ಹಣ ನೀಡಲು ಸಾಧ್ಯವಾಗುವಂತೆ ಟಂಕಸಾಲೆಗಳಲ್ಲಿ 2-ಆಣೆ ಮೌಲ್ಯದ 
ತಾಮ್ರದ ವಿಶೇಷ ನಾಣ್ಯಗಳನ್ನು ತಯಾರಿಸಲಾಯಿತು. 





ಅಂಚೆ ಕಚೇರಿಯಲ್ಲಿ ಪತ್ರಗಳನ್ನು ನೀಡುವ ಸಮಯದಲ್ಲಿ ಅಂಚೆ ಶುಲ್ಕವನ್ನು ಕೊಡ 
ಬೇಕಾಗುತ್ತಿತ್ತು. ನಗದಿನಲ್ಲಿ ಶುಲ್ಕವನ್ನು ನೀಡಿದ ನಂತರ "ಪೋಸ್‌ ` ಪೇಡ್‌' ks “ಫುಲ್‌ 
ಪೋಸ್ಟ್‌-ಪೇಡ್‌' ಎಂಬ ಪದಗಳ ಮುದ್ರೆಯನ್ನು ಪತ್ರದ ಮೇಲೆ “ಒತ್ತಲಾಗುತ್ತಿತ್ತು. ಅಂಚೆ 
ಶುಲ್ಕವನ್ನು ನೀಡದ ಪತ್ರಗಳನ್ನೂ ಸಹ ಸ್ವೀಕರಿಸಲಾಗುತ್ತಿತ್ತು. ಆದರೆ ಅಂತಹ ಪತ್ರಗಳ 
ಮೇಲೆ 'ಬೇರಿಂಗ್‌' ಅಥವಾ 'ಪೋಸ್ಟ್‌ ನಾಟ್‌-ಪೇಡ್‌', ಇಲ್ಲವೆ 'ಅನ್‌-ಪೇಡ್‌' ಎಂಬ ಪದ 
ಗಳ ಮುದ್ರೆಯನ್ನು ಒತ್ತಿ, ಅವುಗಳ ಅಂಚೆ ಶುಲ್ಕವನ್ನು, ಪತ್ರವನ್ನು ಸ್ವೀಕರಿಸಿದವನಿಂದ 
ಸೂಲ್ಮಾಡಲಾಗುತ್ತಿತ್ತು. 


ಸರ್ಕಾರವು ಅಂಚೆ ವ್ಯವಸ್ಥೆ ಯನ್ನು ಅಭಿವೃದ್ಧಿ ಪಡಿಸಿದ ಮೇಲೂ ಸಹ ಅಂಚೆಯನ್ನು 
ಕೊಂಡೊಯ್ಯುವ ಕಾರ್ಯವನ್ನು. ಕೆಲವು ಖಾಸಗೀ “ಪಂಗಡಗಳು 
ಮುಂದುವರೆಸಿದುವು. ಅಷ್ಟೇ "ಅಲ್ಲದೆ ಸರ್ಕಾರದೊಡನೆ ಯಶ 


ಸ್ವಿಯಾಗಿ ಪೈಪೋಟಿ ನಡೆಸಿದುವು. UN PAID 


1837ರಲ್ಲಿ ಮೊದಲ ಬಾರಿಗೆ “ಅಂಚೆ ವ್ಯವಸ್ಥೆ ಕಾಯ್ದೆ” 


ಯನ್ನು ಅಂಗೀಕರಿಸಿದ ಪರಿಣಾಮವಾಗಿ ಅಂಚೆ ವ್ಯವಸ್ಥೆ ಯಲ್ಲಿ ( POST PAID ) 
ಗಮನಾರ್ಹವಾದ ಬದಲಾವಣೆಗಳಾದುವು. ಈ ಕುಯ್ದೆ ಯು POST P AID 


ಅಂಚೆ ವ್ಯವಸ್ಥೆ ಸಿಯನ್ನು ಆಧುನೀಕ೦ಸಿತು ಮತ್ತು ಭಾರತಾದ್ದಂತ ಈ 
ಷು ಜನಾನ ಏಕೈಕ ಹಕ್ಕನ್ನು ಸರ್ಕಾರಕ್ಕೆ ದೊರಕಿಸಿಕೊಟ್ಟಿತು. | 


up eae Na WL 


ಹ ರ ದ ಎಟ ಜಟ 


` ಸ ಇ ಬ 





13 





ಅಂಚೆ ಸ್ಟಾಂಪಿನ ಜನನ 


ಅಂಚೆ ಸ್ಟಾಂಪುಗಳು ಜಾರಿಗೆ ಬರುವ ವರೆಗೆ, ಅಂಚೆ ವೆಚ್ಚವನ್ನು ಪತ್ರ ಕಳಿಸುವವನು 
ನಗದಿನಲ್ಲಿ ಮೊದಲೇ ಪಾವತಿ ಮಾಡುತ್ತಿದ್ದ, ಇಲ್ಲವೆ ಪತ್ರವನ್ನು ಸ್ವೀಕರಿಸಿದವನಿಂದ ವಸೂಲು 
ಮಾಡಲಾಗುತ್ತಿತ್ತು. ಪತ್ರವು ಒಯ್ಯಲ್ಪಟ್ಟ ಮಾರ್ಗದ ದೂರಕ್ಕೆ ಅನುಗುಣವಾಗಿ ಅಂಚೆವೆಚ್ಚ 
ವನ್ನು ಲೆಕ್ಕ ಮಾಡಲಾಗುತ್ತಿತ್ತು. “ಅಂಚೆವೆಚ್ಚ ವನ್ನು ಪಾವತಿ ಮಾಡಲಾಗಿದೆಯೇ ಅಥವಾ 
ಅವೇ ಎಂಬುದನ್ನು ನಮೂದಿಸುವ ವಿವಿಧ ಮುದ್ರೆ ಗಳನ್ನು ಪತ್ರಗಳ ಮೇಲೆ ಒತ್ತಿರಲಾಗು 
ತ್ತು. ಆಗ ಲಕೋಟೆಗಳನ್ನು ಇನ್ನೂ ಕಂಡುಹಿಡಿದಿರಲಿಲ್ಲವಾದ್ದರಿಂದ, ಅಂಚೆಯಲ್ಲಿ ಕಳಿಸುವ 
ತ್ರವನ್ನು ಮಡಿಚಿ, ಕೆಳಗಡೆ ಅಂಟಿಸಿ. ಹಿಂಬಾಗದಲ್ಲಿ ವಿಳಾಸವನ್ನು ಬರೆಯಲಾಗುತ್ತಿತ್ತು. ಅಂಚೆ 
ವಸ್ಥೆಯಲ್ಲಿ ಸಾಕಷ್ಟು ಸುಧಾರಣೆಗಳಾಗಿದ್ದಾ ಗ್ಯೂ, ಸಮರ್ಥ ಹಾಗೂ ಅಗ್ಗದ ವೃವಸ್ಥೆಯಾಗಿ 
ದು ಸಾರ್ವಜನಿಕರ ಬೇಡಿಕೆಯನ್ನು ಪೂರೈಸುವಲ್ಲಿ ವಿಫಲಗೊಂಡಿತ್ತು. 


ಹೀ 3 


ಶೈ. 
ಪಗ ದಾಳ 
ಜುಂ 


೭. ಔಟ 


G@ 


1835ರಲ್ಲಿ ರೊಲ್ಯಾ ೦ಡ್‌ ಹಿಲ್‌ ಎಂಬಾತನು ಇಂಗ್ಲೆಂಡಿನಲ್ಲಿ ತೆರಿಗೆ ಪರಿಸ್ಥಿ ತಯ ಅಧ್ಯ ಯನ 

ವನ್ನು ಪ್ರಾರಂಭಿಸಿದನು. ದರಗಳನ್ನು ಹೆಚ್ಚೆ ಸಿದಾಗ್ಕೂ, ಅಂಚೆಯ ವರಮಾನ "ಳಿಮುಖವಾಗು 

ಹ ದು ಅವನ ಗಮನಕ್ಕೆ ಬಂದಿತು. ಮುಂದಾಗಿ ಹಣಪಾವತಿ ಮಾಡದೆಯೇ ಅನೇಕ 

ಪತ್ರಗಳನ್ನು ಕಳಿಸಲಾಗುತ್ತಿದ್ದು , ವಿಳಾಸದಾರರು ಪತ್ರಗಳನ್ನು ಸ್ವೀಕರಿಸಲು ನಿರಾಕರಿಸುತ್ತಿದ್ದ 

ಅಂಶ ಅವನ ಅಧ್ಯಯನದಿಂದ ಬೆಳಕಿಗೆ ಬಂದಿತು. ರೊಲ್ಯಾಂಡ್‌ಗೆ ಹೇಳಲ್ಪಟ್ಟ ಕಥೆಯೊಂದ 

ರಿಂದ ಅಂಚೆ ಸೌಕರ್ಯವನ್ನು ಹೇಗೆ ತಪ್ಪುರೀತಿಯಲ್ಲಿ ಬಳಸಿಕೊಳ್ಳಲಾಗುತ್ತಿತ್ತೆಂಬುದು 
ಗೊತ್ತಾಗುತ್ತಿದೆ. 


ಒಂದು ದಿನ, ಸಭ್ಯ ಯುವಕನೊಬ್ಬುನು ನಡೆದು ಹೋಗುತ್ತಿದ್ದಾಗ, ಬಡ ಕುಟೀರದಲ್ಲಿ 
ವಾಸಿಸುತ್ತಿದ್ದ ಮಹಿಳೆಯೊಬ್ಬಳಿಗಾಗಿ ಪತ್ರವೊಂದನ್ನು ಅಂಚೆ ಪೇದೆ ತಂದಿರುವುದನ್ನು ನೋಡಿದ. 
ಪತ್ರಕ್ಕಾಗಿ 1-ಷಿಲ್ಲಿಂಗ್‌ ಶುಲ್ಕವನ್ನು ಕೊಡುವಂತೆ ಅಂಚೆಪೇದೆ ಆಕೆಯನ್ನು ಕೇಳುತ್ತಿದ್ದ. ಆದರೆ 
ಆಕೆ, ವಿಷಾದ ಮುಖದೊಡನೆ ತಲೆಯಾಡಿಸಿ, ಪತ್ರವನ್ನು ತೆರೆಯದೆಯೆ ಅದನ್ನು ಹಿಂದಿರುಗಿಸಿ 
ದಳು. ಆಕೆ ತುಂಬ ಬಡವೆಯಿರಬಹುದೆಂದು ಆ ಸಿಭ್ಯ ಯುವಕನು ಭಾವಿಸಿ, ಮಹಿಳೆ ಪ್ರತಿ 
ಭಟಿಸುತ್ತಿದ್ದರೂ ಕೇಳದೆ, 1-ಷಿಲ್ಲಿಂಗ್‌ ನೀಡಿ ಆ ಪತ್ರವನ್ನು ಪಡೆದು ಆಕೆಗೆ ನೀಡಿದ. ಅಂಚೆಪೇದೆ 


ಮರೆಯಾಗುತ್ತಲೇ, ಆ ಹೆಂಗಸು, 


ಅನವಶ್ಯಕವಾಗಿ ದುಡ್ಡು ಹಾಳುಮಾಡಿಕೊಂಡನೆಂದು ಆ 


ಯುವಕನನ್ನು ದೂರಿದಳು. ಮತ್ತು ಆ ಪತ್ರವನ್ನು ಒಡೆದು, ಅದು ಕೇವಲ ಖಾಲಿ ಕಾಗದ 


ದ್‌ೆ 


ವೆಂಬುದನ್ನು ಅವನಿಗೆ ತೆರೆದು ತೋರಿಸಿದಳು. ಆ ಕಾಗದ ತನ್ನ ಮಗನದೆಂದೂ, ತಮ್ಮಿಬ್ಬರಿಗೂ 
ಯಾವ ರೀತಿಯಲ್ಲೂ ಹಣ ಖರ್ಚಾಗದ ರೀತಿಯಲ್ಲಿ ತನ್ನ ಯೋಗಕ್ಷೇಮವನ್ನು ತಿಳಿಸಲು ತನ್ನ 
-ಮಗ ಈ ಉಪಾಯವನ್ನು ಹೂಡಿದ್ದಾ ನೆಂದೂ ಅವಳು ಹೇಳಿದಳು ! 


ಅಂಚೆಯ ಹೆಚ್ಚಿನ ದರದಿಂದಾಗಿ. ಅನೇಕರು ಹಣ ನೀಡದೆಯೇ ಈ ಸೇವೆಯ ಉಪ 
ಯೋಗ ಪಡೆಯಲು ಯತ್ನಿಸುತ್ತಿದ್ದರು. 


ರೊಲ್ಯಾಂಡ್‌ ಹಿಲ್‌, ಪತ್ರವನ್ನು ಒಯ್ಯಲು ತಗಲುವ ಖರ್ಚನ್ನು ಅಂದಾಜುಮಾಡಿದನು. 
ಲಂಡನ್ನಿನಿಂದ ಎಡಿನ್‌ಬರೋಗೆ ಒಂದು ಪತ್ರವನ್ನು ತಲುಪಿಸಲು ಒಂದು ಪೆನ್ನಿಯ ಕೇವಲ 36ನೇ 
ಒಂದು ಭಾಗ ಮಾತ್ರ ಖರ್ಚಾಗುವುದೆಂಬುದು ಅವನ ಅಂದಾಜಿನಿಂದ ಗೊತ್ತಾಗುತ್ತಿತ್ತು. 
1837ರಲ್ಲಿ "ಪೋಸ್ಟ್‌ ಆಫೀಸ್‌ ರಿಫಾರ್ಮ್‌' (ಅಂಚೆ ಕಚೇರಿ ಸುಧಾರಣೆ) ಎಂಬ ಕಿರು ಹೊತ್ತಗೆ 


೮ 


ಯನ್ನು ಅವನು ಪ್ರಕಟಿಸಿದನು. ಅಂಚೆಯನ್ನು ತಲುಪಿಸಬೇಕಾದ ಸ್ಥಳ ಎಷ್ಟೇ ದೂರವಿದ್ದರೂ, 
ಖ್‌ 


ಅಂಚೆಯ ಶುಲ್ಕ ತುಂಬ ಕಡಮ ಮತ 
ಮಾಡುವ ಮುನ್ನವೇ ಆದರ ವಜ್ಜಿ 


ವೆಂದೂ ಅವನು ಸೂಚಿಸಿದ ನು. 
ು 


ಏಕಸ್ವರೂಪದ್ದಾಗಿರಬೇಕೆಂದೂ, ಪತ್ರವನ್ನು ರವಾನೆ 
ಕಡ್ಡಾಯವಾಗಿ ವಸೂಲು ಮಾಡುವುದು ಅಗತ್ಯ 
ಇದೆ. ಹಣಪಾವತಿಯಾಗಿರುವುದನ್ನು ಸೂಚಿಸುವ 


ನಿನು ಗಲ್ಫ ಕ ಇಲ್ಲವೆ ಹೊರರಟ್ಟನ್ನಾಗಲೀ ಹೊರಡಿಸ 


| 
ವವರು ಅಂಚೆ ಕಚೇರಿಯಿಂದ ಚೀಟಿಯನ್ನು ಕೊಂಡು, ತಮ್ಮ ಪತ್ರದ ಮೇಲೆ ಅಂಟಿಸಬಹು 


15 


ಮೊದಲೇ ಪಾವತಿಯಾಗಿರುವುದನ್ನು ತಿಳಿಸುವ ಗುರುತುಚೀಟಿಯನ್ನು ಹೊಂದಿದ ಲಕೋಟೆ 
ಯನ್ನು ಹೊರಡಿಸುವ ಸೂತ್ರವನ್ನು ಗ್ರೇಟ್‌ಬ್ರಿಟನ್‌ 1840ನೇ ಜನವರಿ 10ನೇ ತಾರೀಕು 
ಅಂಗೀಕರಿಸಿತು. 


“ಅತ್ಯುತ್ತಮ ರೀತಿಯಲ್ಲಿ ಸ್ಟಾಂಪನ್ನು ಬಳಸುವ ವಿಧಾನ”ವನ್ನು ಸೂಚಿಸುವ ಸಲುವಾಗಿ 
ಒಂದು ಸ್ಪರ್ಧೆಯನ್ನು ಏರ್ಪಡಿಸಲಾಯಿತು. ಸಲಹೆಗಳನ್ನು ನೀಡುವಾಗ ಈ ಕೆಳಕಂಡ ನಿಯಮ 
ಗಳನ್ನು ಗಮನದಲ್ಲಿಟ್ಟಿರುವುದು ಅಗತ್ಯವಾಗಿತ್ತು: 


1, ಸ್ಟಾಂಪ್‌ ನಿರ್ವಹಣೆಗಾಗಿ ಅನುಕೂಲವಾಗಿರಬೇಕು. 
2. ನಕಲಿನ ವಿರುದ್ಧ ಅದಕ್ಕೆ ಸುರಕ್ಷತೆಯಿರಬೇಕು, 


3. ಅಂಚೆ ಕಚೇರಿಯಲ್ಲಿ ಅದನ್ನು ಪರೀಕ್ಷಿಸಲು ಮತ್ತು ತಪಾಸಣೆ ನಡೆಸಲು ಅನುಕೂಲ 
ವಿರಬೇಕು. 


4, ಸ್ಟಾಂಪುಗಳ ಉತ್ಪಾದನೆ ಮತ್ತು ಚಲಾವಣೆಗೆ ಎಷ್ಟು ಖರ್ಚು ತಗಲಬಹುದೆಂಬು 
ದನ್ನು ನಮೂದಿಸಬೇಕು. 


2600ಕ್ಕೂ ಹೆಚ್ಚು ಪ್ರವೇಶಗಳು ಇಲ್ಲವೆ "ಪ್ರಬಂಧ'ಗಳು ಸ್ವೀಕೃತವಾದುವು. 100- 
ಪೌಂಡ್‌ಗಳ (ರೂ. 1,800) ನಾಲ್ಕು ಬಹುಮಾನಗಳನ್ನು ನೀಡಲಾಯಿತು. ಆದರೆ, ಅವುಗಳ 
ಪೈಕಿ ಯಾವುದನ್ನೂ ಸ್ಟಾಂಪಿನ ಉತ್ಪಾದನೆಗಾಗಿ ಬಳಸಲಿಲ್ಲ. ರೊಲ್ಯಾಂಡ್‌ ಹಿಲ್‌ ಅವರು 
ಮೆಸರ್ಸ್‌ ಪೆರ್ಕಿನ್ಸ್‌, ಬೆಕನ್‌ ಆ್ಯಂಡ್‌ ಕಂ.ಯೊಡನೆ ನಡೆಸಿದ ಸಂಧಾನಗಳ ಫಲಿತಾಂಶವಾಗಿ 
ರೂಪುಗೊಂಡ ಸ್ಟಾಂಪನ್ನು ಅಂತಿಮವಾಗಿ ಹೊರಡಿಸಲಾಯಿತು. ವಿಶ್ವದಲ್ಲೇ ಪ್ರಪ್ರಥಮ ಅಂಚೆ 
ಸ್ಟಾ ಪಾದ 'ಪೆನ್ನಿ-ಬ್ಲ್ಯಾಕ್‌', 1840ನೇ ಮೇ 6ರಂದು ಬಳಕೆಗೆ ಭೂಪ 


ಅಂಚೆ ಶುಲ್ಕವನ್ನು ಮೊದಲೇ ವಸೂಲು ಮಾಡುವ ಈ 
ಕ್ರಮದಿಂದ, ಪತ್ರವನ್ನು ತಲುಪಿಸುವ ಸಮಯದಲ್ಲಿ ಹಣವನ್ನು 
ವಸೂಲು ಮಾಡುವಲ್ಲಿ ಎದುರಿಸ ಬೇಕಾಗಿದ್ದ ಅನೇಕ ತೊಡಕುಗಳು 
ನಿವಾರಣೆಯಾದವು ಮತ್ತು ವರಮಾನದಲ್ಲಿ ! ಹಿಂದೆ ಉಂಟಾಗುತ್ತಿ ದ್ದ 
ಅಪಾರ ನಷ್ಟ ನಿಂತಿತು ಬ್ರಿಟಿಷ್‌ ಅನುಭವದ ಈ ಯಶಸ್ಸು, 
ಇತರ ದೇಶಗಳೂ ಅಂಚೆ ಸ್ಟಾಂಪನ್ನು ಹೊರಡಿಸುವುದಕ್ಕೆ ಮಾರ್ಗ 
ನೀಡಿತು. ಸ್ಟಾಂಪುಗಳನ್ನು “ಹೊರಡಿಸುವಲ್ಲಿ ಬ್ರೆಜಿಲ್‌ ಎರಡನೆ 


ಇದ “ಬುಲ್ಸ್‌ -ಅಯ್‌” 


ಬ್ರೆಜಿ 








ಗಳನ್ನು ಹೊರಡಿಸಿದವು. 1845ರಲ್ಲ | ಸ್ಟಾಂಹನ್ನು 
1847ರಲ್ಲಿ ಅಮರಿಕ ಸಂಯುಕ್ತ ಸಂಸ್ಥಾನ. ಟ್ರಿನಿಡಾಡ್‌ ಮತ್ತು ಮಾರಿಷಸ್‌ ತಮ್ಮ ಸ್ವಂತ 
ಸ್ಟಾಂಪುಗಳನ್ನು ಹೊರಡಿಸಿದವು. 1849ರಲ್ಲಿ ಫ್ರಾನ್ಸ್‌ ಬೆಲ್ರಿಯಂ ಮುತ್ತು ವಯಂ 
185 ಅನೇಕ ದೇಶಃ ೦ಪುಗಳನ್ನು 
ರ 





PANTACA OVE PEAAT. 


ಭಾರತದ 
ಅಂಚೆ ಸ್ಟಾಂಪುಗಳ ಇತಿಹಾಸ 





ಭಾರತದಲ್ಲಿ ಕಾಗದದ ಸ್ಟಾಂಪು ಜಾರಿಗೆ ಬಂದದ್ದು 1852ರಲ್ಲಿ. ಆಗ ಸಿಂಧ್‌ನ ಕಮೂಷ 
ನರ್‌ ಆಗಿದ್ದ ಶ್ರೀ ಬರ್ನಾರ್ಡ್‌ ಫ್ರೆರ್‌ ಎಂಬುವರು, ಅಂಚೆ ಶುಲ್ಕವನ್ನು ಮುಂದಾಗಿ ಪಡೆದ 
ಸಂಕೇತವಾಗಿ ಕಾಗದದ ಸ್ಟಾಂಪನ್ನು ಸಿಂಧ್‌ ಪ್ರಾಂತದಲ್ಲಿ ಜಾರಿಗೆ ತಂದರು. ಪ್ರಸಿದ್ಧವಾದ ಈ 
"ಸಿಂದೆ ಡಾಕ್ಸ್‌' (ಸಿಂದೆ ಮಜಲು ಟಪಾಲು) ಸ್ಟಾಂಪುಗಳು ಭಾರತದಲ್ಲಿ ಮಾತ್ರವಲ್ಲದೆ, ಇಡೀ 
ಏಷ್ಯದಲ್ಲೇ ಪ್ರಪ್ರಥಮವಾಗಿ ಜಾರಿಗೆ ಬಂದ ಕಾಗದದ ಸ್ಟಾಂಪಾಗಿತ್ತು. ಸ್ಟಾಂಪಿನ ವಿನ್ಯಾಸದ 
ಮಧ್ಯದಲ್ಲಿ ಈಸ್ಟ್‌ ಇಂಡಿಯಾ ಕಂಪೆನಿಯ ಅಗಲವಾದ ಬಾಣದ ಚಿತ್ರವಿತ್ತು. ಅದು, ಸುತ್ತ 
ಎವಿಧ ವರ್ಣಗಳ ಉಬ್ಬಚ್ಚನ್ನು ಹೊಂದಿತ್ತು. ಮೊದಲು ಕುಂಕುಮ ಬಣ್ಣದ ಸ್ಥಾ  ೦ಪುಗಳನ್ನು 
ಹೊರಡಿಸಲಾಯಿತು. ಆದರೆ ಅವು ಹೆಚ್ಚು ಕಾಲ ಬಾಳುವಂತಿರಲಿಲ್ಲ. ತೆಳುವಾದ 'ಮತ್ತು 
ಗರಿಯಾದ ಕಾಗದದ ಮೇಲೆ ಉಬ್ಬಚ್ಚು ಮಾಡುತ್ತಿದ್ದುದರಿಂದ ಸ್ಟಾಂಪುಗಳು ಬೇಗ ಹರಿದು 
ಹೋಗುತ್ತಿದ್ದುವು. ಅನಂತರ ಬಿಳಿಯ ಸ್ಟಾಂಪುಗಳನ್ನು ಹೊರಡಿಸಲಾಯಿತು. ಆದರೆ ಬಿಳಿಯ 
ಕಾಗದದ ಮೇಲಿನ ಉಬ್ಬಚ್ಚು ಸ್ಪಷ್ಟವಾಗಿ ಕಾಣುತ್ತಿರಲಿಲ್ಲ. ಆದ್ದರಿಂದ ಅಂತಿಮವಾಗಿ ಬಿಳಿಯ 
ಕಾಗದದ ಮೇಲೆ ನೀಲಿ ಬಣ್ಣದಲ್ಲಿ ಉಬ್ಬಚ್ಚುಗಳನ್ನು ಒತ್ತಲಾಗುತ್ತಿತ್ತು. 


"ಸಿಂದೆ ಡಾಕ್ಸ್‌'ನ ನಂತರ ಭಾರತದಲ್ಲಿ ಏಕಸ್ವರೂಪದ ಸ್ಟಾಂಪುಗಳನ್ನು ಹೊರಡಿಸಲಾ 
ಯಿತು. "ಲಯನ್‌ ಆ್ಯಂಡ್‌ ದ ಪಾಮ್‌ ಟ್ರೀ'ಯ (ಸಿಂಹ ಮತ್ತು ತಾಳೆ ಮರ) ಮೊದಲ 
ವಿನ್ಯಾಸವನ್ನು ಕಲ್ಕತ್ತೆಯ ಟಂಕಸಾಲೆಯ ಕರ್ನಲ್‌ ಫೊರ್ಬೆ ಸಿದ್ಧ ಪಡಿಸಿದರು. ಆದರೆ ತಮ್ಮಲ್ಲಿದ್ದ 
ಯಂತ್ರದಿಂದ ವಿಪುಲವಾದ ಪ್ರಮಾಣದಲ್ಲಿ ಸ್ಟಾಂಪುಗಳನ್ನು ಒದಗಿಸುವ ಭರವಸೆಯನ್ನು ಅವರು 
ನೀಡಲಿಲ್ಲವಾದ್ದರಿಂದ ಈ ವಿನ್ಯಾಸ ಬೆಳಕಿಗೆ ಬರಲಿಲ್ಲಿ. 


ಅನಂತರ ಡೆಪ್ಯೂಟಿ ಸರ್ವೆಯರ್‌ ಜನರಲ್‌ ಆದ ಕ್ಯಾಪ್ಟನ್‌ ಥುಯಿಲಿಯರ್‌ ಎಂಬುವರು 
ಕಲ್ಲಚ್ಚಿನ ಮೂಲಕ ಸ್ಟಾಂಪನ್ನು ಮುದ್ರಿಸುವ ಪ್ರಯತ್ನದಲ್ಲಿ ತೊಡಗಿದರು. ಅಮಿತ ಉತ್ಸಾಣ 
ಮತ್ತು ಸತತ ಪ್ರಯತ್ನದ ಫಲವಾಗಿ ಅವರು 1854ನೇ ಸೆಪ್ಟೆಂಬರ್‌ನಲ್ಲಿ ಮೊದಲನೇ ಅಶಿ... 
ಭಾರತ ಸ್ಟಾಂಪನ್ನು ಹೊರತರುವಲ್ಲಿ ಯಶಸ್ವಿಯಾದರು. 3-ಆಣೆ ಮೌಲ್ಯದ ಈ ಸ್ಟಾ ಬ. 
ಮೇಲೆ ವಿಕ್ಟೋರಿಯಾ ರಾಣಿಯ್ಯ ತಲೆಯಿದ್ದು . ನೀಲಿ ಬಣ್ಣದಲ್ಲಿ ಅದನ್ನು ಮುದ್ರಿಸಲಾಗಿತ್ತು. 
ಮುಂದೆ 1-ಆಣೆ. 2-ಆಣೆ ಮತ್ತು 4-ಆಣೆ ಮೌಲ್ಯದ ಸ್ಲಾಂಪುಗಳನ್ನೂ ಹೊರತರ 
ಲಾಯಿತು. 


}-ಆಣೆಯೆ ನೀಲಿ ಸ್ಥಾ ಿ೦ಪುಗಳನ್ನು ಮುದ್ರಿಸುವ ಮುನ್ನು, ಆಣೆಯ ಕೆಂಪು ಸ್ಪಾಂಪುಗಳ 
೨೦೦ ಹಾಳಗಳನ್ನು ಛಾಪಿಸಲಾಯಿತು. ಈ ಕೆಂಪು ಸ್ಪಾ ಿ ೦ಪುಗಳು ಅಂಚಿನ ಕಾವನಾನುಗಳಗಾಗಿ 
ಸ್ವಲ್ಪ ಭಿನ್ನವಾದ ರಚನೆಯನ್ನು ಹೊಂದಿದ್ದವು. ಆದರೆ ಆಮದಾದ ಕುಂಕುಮ ಬಣ್ಣದ ಮಹಿ 
ಮುಗಿದುಹೊ:ದ. ರಿಂದ ಈ ಸ್ಥಾ ಶ್ಬಂಪುಗಳ ಮತ್ತಷ್ಟು ಮುದ್ರಣವನ್ನು ನಿಲ್ಲಿಸಲಾಯಿತು. ಮೊದಲ 
ಮುದ್ರಣದ ಈ ಸ್ಟಾಂಪುಗಳು ಉಪಯುಕ್ತವಾಗಿರಲಿಲ್ಲವಾದ್ದರಿಂದ. ಅವನ್ನೆಲ್ಲಾ ನಾಶಪಡಿಸ 
ಲಾಯಿತು. ಈ ಸ್ಟಾಂಖಿನ ಮಾದರಿಯ ಪ್ರತಿಯೊಂದನ್ನು ನಮ್ಮ ರಾಷ್ಟ್ರೀಯ ಸ್ಟಾಂಪ್ರಗಳ 


ಇ 
ತ 








ಸಂಗ್ರಹಾಲಯದಲ್ಲಿ ರಕ್ಷಿಸಿಡಲಾಗಿದೆ. ಹೀಗೆ ಮುದ್ರಿಸಲ್ಪಟ್ಟು, ಬಳಸಲ್ಪಡದ -ಆಣೆಯ 
ಈ ಕೆಂಪು ಸ್ಟಾಂಪುಗಳು "94 ಆರ್ಚ್‌ಸ್‌' (9, ಕಾಮಾನುಗಳು) ಎಂಬ ಹೆಸರಿನಿಂದ ಜನಪ್ರಿಯ 
ವಾಗಿವೆ. ಕ್ಯಾಪ್ಟನ್‌ ಥುಯಿಲಿಯರ್‌ನಿಂದ ಮುದ್ರಿಸಲ್ಪಟ್ಟ ಈ ಸ್ಟಾಂಪುಗಳಿಗೆ ಗೋಂದು 
ಹಚ್ಚಿರಲಿಲ್ಲ ಮತ್ತು ಅಂಚಿನ ಸಾಲು-ರಂಧ್ರಗಳನ್ನು ಕೊರೆದಿರಲಿಲ್ಲ. ರಂಧ್ರಗಳಿರಲಿಲ್ಲವಾದ್ದ 


ರಿಂದ ಸ್ಟಾಂಪುಗಳನ್ನು ಹರಿದು ಬೇರ್ಪಡಿಸುವಂತಿರಲಿಐ. 


೧೨ 


1856,0ದ 1926ರ ವರೆಗೆ ಭಾರತೀಯ ಸ್ಟಾಂಪುಗಳನ್ನು ಲಂಡನ್ನಿನ ಮೆಸರ್ಸ್‌ 
ಥಾಮಸ್‌ ದೆ ಲಾ ರ್ಯೂ ಆ್ಯಂಡ್‌ ಕಂ.ಯವರು ಮುದ್ರಿಸಿದರು. ರಾಜನು ಬದಲಾದಂತೆ ಸ್ಪಾಂಪಿನೆ 
ಮೇಲಿನ ವಿನ್ಯಾಸವೂ ಬದಲಾಗುತ್ತಿತ್ತು. ಹೀಗೆ ಈ ಸ್ಟಾಂಪುಗಳು ರಾಣಿ ವಿಕ್ಟೋರಿಯಾ, 7ನೇ 
ಎಡ್ವರ್ಡ್‌, 5ನೇ ಜಾರ್ಜ್‌ ಮತ್ತು 6ನೇ ಜಾರ್ಜ್‌ ಅವರ ತಲೆಯನ್ನು ಅನುಕ್ರಮವಾಗಿ 
ಹೊಂದಿದ್ದುವು. ವಿವಿಧ ಮೌಲ್ಯದ ಸ್ಟಾಂಪುಗಳನ್ನು ವಿವಿಧ ಬಣ್ಣಗಳಲ್ಲಿ ಮುದ್ರಿಸಲಾಗುತ್ತಿತ್ತು. 
1926ರಲ್ಲಿ ನಾಸಿಕ್‌ನಲ್ಲಿ ಇಂಡಿಯನ್‌ ಸೆಕ್ಕೂರಿಟಿ ಪ್ರೆಸ್‌ ಅನ್ನು ಸ್ಮಾಪಿಸಲಾಯಿತು. ಅಂಚೆ 
ಸ್ಟಾಂಪುಗಳ ಮುದ್ರಣದ ಹೊಣೆಗಾರಿಕೆಯನ್ನು ಅದಕ್ಕೆ ವಹಿಸಿಕೊಡಲಾಯಿತು. 


1931ರಲ್ಲಿ ಹೊಸದೆಹಲಿಯ ಉದ್ಭಾಟನಾ ಸಮಾರಂಭದ ಸಂದರ್ಭದಲ್ಲಿ ಮೊದಲನೇ 
ಭಾರತೀಯ ಚಿತ್ರಾತ್ಮಕ ಸ್ಟಾಂಪುಗಳನ್ನು ಹೊರಡಿಸಲಾಯಿತು. ಮುಂದೆ, 1935ರಲ್ಲಿ 5ನೇ 
ಜಾರ್ಜ್‌ ದೊರೆಯ ರಜತೋತ್ಸವದ ಸಂದರ್ಭದಲ್ಲಿ ಸ್ಮಾರಕ ಸ್ಟಾಂಪುಗಳನ್ನು ಹೊರಡಿಸಲು 
ಯಿತು. 1937ರಲ್ಲಿ, ಅಂಚೆಯನ್ನು ಒಯ್ಯುವ ವಿವಿಧ ಅಂಶಗಳನ್ನು ನಿರೂಪಿಸುವ ಚಿತ್ರಗಳ 
ನ್ನೊಳಗೊಂಡ ಸ್ಟಾಂಪುಗಳನ್ನು ಹೊರಡಿಸಲಾಯಿತು. 2ನೇ ವಿಶ್ವಮಹಾಯುದ್ಧದ ಅಂತ್ಯದ 
ನೆನಪಿಗಾಗಿ 1946ರಲ್ಲಿ ನಾಲ್ಕು ವಿಶೇಷ ಸ್ಟಾಂಪುಗಳನ್ನು ಹೊರಡಿಸಲಾಯಿತು. 


ಸ್ವಾತಂತ್ರ್ಯದಿಂದೀಚೆಗೆ ಭಾರತವು ತನ್ನ ಜೀವನ ಮತ್ತು ಸಂಸ್ಕೃತಿಯ ವಿವಿಧ ಅಂಶಗಳನ್ನು 





2 ೧೪೧೪೪1೧ iy 


3೫310೫ 301೧೧ 7೬೧ 





“a 


ಅ ಕಡೆ ಯ ಖಾ 








1.11. 


pau ಸ 
17110೬ wT 
6th ANNIVERSARY OF INDEPENDENCE 


ne 





ಗ led 11” 






ನಿರೂಪಿಸುವ ಅನೇಕ ನಿಯತ ಹಾಗೂ ಸ್ಮಾರಕ 
ಅಂಚೆ ಸ್ಟಾಂಪ್ರಗಳನ್ನು ಹೊರಡಿಸಿದೆ. ಈ ಪೈಕೆ, 
ನಮ್ಮ ವನ್ಯ ಜೀವಿಗಳು, ಧರ್ಮಗಳು. ಪಂಜಚಿವಾ 
ರ್ಷಿಕ ಯೋಜನೆಗೆ ಸಂಬಂಧಿಸಿದ ಕಾರ್ಯಗಳು. 
ಪ್ರರಾತನ ವಾಸ್ತುಶಿಲ್ಪ. ಮಕ್ಕಳಿಗೆ ಸಂಬಂಧಿಸಿದ 
ಸಾಮಾಜಿಕ ಮತ್ತು ಶೈಕ್ಸಣಕ ವಿಷಯಗಳು. 
ಐತಿಹಾಸಿಕ ಘಟನೆಗಳು. ಎವರೆಸ್‌, ಪವ 


| 
ಖಿ ಸಾ. la 
ಆರೋಹಣ ಇವೇ ಮೊದಲಾದ ವಿಷಯ 
ಎ. 


ತತ್ವಶಾಸ್ತ್ರಜ್ಞರು ಮತ್ತು ಬುದ್ದಿಜೀವಿ 
ಶಿಕ್ಷಣವೇತ್ತರು ಮತ್ತು ವಿಜ್ಞಾನಿಗಳು 


ವನ್ನಾಗಿ ಮಾಡ TS ಹ್ಯಾಟಿ 





ವರ್ಣ ಚಿತ್ರಗಳು, ಭಾರಶಿ:ಯ ನೃತ 
ಮೊದಲಾದ ವಿಷಯುಗಳಿಗೆ ಸಂಬಂಧಿಸಿದ 
ರಂಜಿತ ಸ್ಟಾಂಪುಗಳನ್ನು ಭಾರತವು ಈಗ ಮುದ್ರಿಸು 
ತ್ತಿದೆ. ಭಾರತದಲ್ಲಿನ ಸ್ಟಾಂಪ್ರಗಳ ಇತಿಹಾಸದ; 


ಸ್‌ 1, (111((: 
A WS 


ನ ಡಿ... . ೯ 





ಪ 


TVET ಲ 


ಇದು ಮತ್ತೊಂದು ಮೈಲಿಗಲ್ಲಾಗಿದೆ. ಭಾರತೀಯ 
ಸ್ಟಾಂಪು ಇತಿಹಾಸದಲ್ಲಿ ಮರೆಯಶಾಗದ ಇನ್ನೆರಡು 
ಮುಖ್ಯ ಅಂಶಗಳಿವೆ. 


ಅಂಚೆಯನ್ನು ವಿಮಾನದಲ್ಲಿ ಕಳಿಸುವುದಕ್ಕೆ 
ಸಂಬಂಧಿಸಿದಂತೆ ವಿಶೆ:ಷ ಸ್ಟಾಂಪುಗಳ ಸರಣಿಯನ್ನು 
ಹೊರಡಿಸುವಲ್ಲಿ ಭಾರತವು ಕಾಮನ್‌ವೆಲ್ತಿನಲ್ಲೇ 
ಮೊದಲ ದೇಶವಾಗಿದೆ. ಈ ವಿಶೇಷ ಸ್ಟಾಂಪನ್ನು 
1929ರಲ್ಲಿ ಹೊರಡಿಸಲಾಯಿತು. ಅಲ್ಲದೆ, ಅಂಚೆ 
ಯನ್ನು ' ವಿಮಾನದಲ್ಲಿ ಒಯ್ಯುವ ಕಾರ್ಯವನ್ನು 
ಮೊದಲು ಪ್ರುರಂಭಿಸಿದ್ದೂ ಭಾರತವೇ. 1911ನೇ 
ಇಸವಿ ಫೆಬ್ರುವರಿ 18ನೇ ತಾರೀಖು ಮೊದಲ 
'ಸಲವಾಗಿ ಅಂಚೆಯನ್ನು ವಿಮಾನದಲ್ಲಿ ಒಯ್ಯಲಾ 
ಯಿತು. ಅಂದು, 6500 ಪತ್ರಗಳು ಮತ್ತು ಪೋಸ್ಟ್‌ 
ಕಾರ್ಡ್‌ಗಳನ್ನು ಅಲಹಾಬಾದಿನಿದ  ನೈನಿಗೆ 
ಒಯ್ಯಲಾಯಿತು. ೩ 


ಗ್ಗ INDIA POSTAG 


pe 


SN 3 
D ಶ್‌ ಕ ಹ » 8 
SN Rs ಇ ಶೆ 





| Ri : 


1911ರಲ್ಲಿ ಮೊದಲ ಬಾರಿಗೆ ವಿಮಾನದಲ್ಲಿ ಅಂಚೆಯನ್ನು ಒಯ್ದ ಎಂ. ಪಿಕೆಟ್‌. 
ಅಂಚೆಯ ಮೇಲೆ ಬಳಸಿದ ಅಂಚೆಮುದ್ರೆಯ ಪಡಿಯಚ್ಚು ಎಡಭಾಗದಲ್ಲಿ ಕಾಣಬಹುದು. 





ಸ್ಟಾಂಪುಗಳ ಸ್ಪ 


ಸಿದ ಅಂಚಿ ಸ್ಪಾಂಪಗಳಿಂದ ತನ್ನ ಉಡುಪು 
೦ದಿದ್ದ ಳೆಬುದ್ದು ಅಂಚೆ ಸಂಗ್ರಹದ 







ಸ್ಥಿತ ರೀತಿಯಲ್ಲ ಸ್ಟಾಂಪುಗಳನ್ನು ಸಂಗ್ರಒಸ 
ಮತ್ತು ವೃವಸ್ಥಿತ-ರೀತಿಯಲ್ಲ ಸ್ಟಾಂಪುಗಳ 


MAT 
§ 


ಸ್ಟಾಂಪು ಸಂಗ್ರಹಣೆಯು ಈಗ ಕೇವಲ ಹವ್ಯಾಸಕ್ಕೇ ಸೀಮಿತಗೊಂಡಿಲ್ಲ; ಅದು ಹೆಚ್ಚು 
ಗಂಭೀರವಾದ ಅಧ್ಯಯನದ ವಿಷಯವಾಗಿದೆ. ಅದು, ಸ್ಟಾಂಪುಗಳ ಅಧ್ಯಯನದಲ್ಲಿ ತೊಡಗಿದ 
ಉತ್ಸಾಹಿಗಳಿಗೆ ವಿವಿಧ ದೇಶಗಳ ಭೌಗೋಳಿಕ. ಐತಿಹಾಸಿಕ ಮತ್ತು ನೈಸರ್ಗಿಕ ಜೀವನದ ಅಧ್ಯಯ 
ನದಲ್ಲೂ ಆಸಕ್ತಿ ಮೂಡಿಸುತ್ತದೆ. ಆದ್ದರಿಂದ ಸ್ಟಾಂಪ್ರಗಳ ಆಲ್ಬಮ್‌ (ಸಂಪ್ರಟ)ವೊಂದು 


ಕಾತ್‌ ಇ ಆ ಸ್‌ ಜಾ ಆ ಇ ಇ ರ ಐ ಜಾಲ ಇ ಣೂ . ಎ) ಸ 









DIA 


ಜಂತ ಹಂ ಯ ಹಂ ಜಾ ಜು ದಾ ಹ ಜು ಜೌ ಇ ಎ. ಇ 





ಯಾವುದನ್ನು ಸಂಗ್ರಹಿಸಬೇಕು? 
“ಯಾವುದನ್ನು ಸಂಗ್ರಹಿಸಬೇಕು?" ಮತ್ತು "ಹೇಗೆ ಸಂಗ್ರಹಿಸಬೇಃಕು?--ಇವು ಸ್ಟಾಂಪು 
ಸಂಗ್ರಹಣೆಯಲ್ಲಿ ತೊಡಗುವ ಪ್ರತಿ ಹೊಸಬರೂ ಎದುರಿಸಬೇಕಾದ ಎರಡು ಸಮಸ್ಯೆಗಳಾಗಿವೆ. 
ಈಗ್ಗೆ ಒಂದು ನೂರು ವರ್ಷದ ಹಿಂದೆ, ಸಂಗ್ರಹಕುರನೊಬ್ಬನು, ವಿಶ್ವದ ಎಲ್ಲಾ ಸ್ಟಾಂಪುಗಳನ್ನೂ 
ಸಂಪೂರ್ಣವಾಗಿ ಸಂಗ್ರಹಿಸುವುದು ಸಾಧ್ಯವಿತ್ತು. ಆದರೆ ಸ್ಟಾಂಪುಗಳ ಸಂಗ್ರಹಣೆಯ ಆಸಕ್ತಿ 
ಜನರಲ್ಲಿ ಹಬ್ಬಿದಂತೆ. ತಮ್ಮ ಸಂಸ್ಕೃತಿ, ಕೈಗಾರಿಕೆ. ಪ್ರಕೃತಿ ಸೌಂದರ್ಯ. ಭೌಗೋಳಿಕ ಅಂಶಗಳು 


ಹಾಗೂ ಇತರ ವಿವಿಧ ಸಾಧನೆಗಳ ಪರಿಚಯಕ್ಕೆ ಸ್ಟಾಂಪ್ರಗಳು ಉತ್ತಮ ಮನಾಧ್ಯಮವೆಂಬುದನ್ನು 


ದೇಶಗಳು ಅರಿತುಕೂಂಡವು. 
ಸ್ಪಾಂಪುಗಳ ಮೇಲೆ ನಿರೂಪಿಸದಂತಹ ಯಾವುದೇ ವಿಷಯಮುಗರೀ, ಕಾರ್ಯವಾಗಲೀ 


24 


ಇಲ್ಲವೆಂದೇ ಹೇಳಬಹುದು. ಏರ್‌ -ಮೇಲ್‌ಗಳು. ಕಲೆ. ಪಕ್ಷಿಗಳು, ಚಿಟ್ಟೆಗಳು, ಸಂಪರ್ಕವ್ಯವಸ್ಥೆ 

ಗಳು, ವೂನುಗಳು, ಖ್ಯಾತ ಪುರುಷರು ಮತ್ತು ಮಹಿಳೆಯರು. ಪುಷ್ಪಗಳು, ಔಷಧ, ವರ್ಣಚಿತ್ರ 
ಗಳು, ಅಂಚೆಯ ಇತಿಹಾಸ, ರೇಲ್ದೆಗಳು, ಧರ್ಮ, ಸ್ಕೌಟ್‌, ಬಾಹ್ಯಾಕಾಶ, ಕ್ರೀಡೆಗಳು. ನೌಕೆಗಳು 
ಮೊದಲಾದುವು ಜನಪ್ರಿಯ ವಿಷಯಗಳಾಗಿವೆ. 


ವಿಶ್ನದ ಎಲ್ಲಾ ದೇಶಗಳೂ. 1.80, 000ಕ್ಕೂ ಹೆಚ್ಚು ಅಂಚೆ ಸ್ಟಾಂಪ್ರಗಳನ್ನು ಹೊರಡಿ 
ಸಿವೆ. ಪ್ರತಿ ವರ್ಷ 6 ಸಾವಿರದಿಂದ 7 ಸಾವಿರ ಹೊಸ ಸ್ಟಾಂಪುಗಳನ್ನು ಹೊರಡಿಸಲಾಗುತ್ತಿದೆ. 
ವಾಗ 


ಆದ್ದರಿಂದ ಪ್ರಪಂಚದ ಎಲ್ಲೂ ಸಾಂಪ್ರಗಳನ್ನೂ, ಸಂಗ್ರಹಿಸುವುದು ಅಸಾಧ್ಯವೆಂದು: ಹೇಳ 


ಬಡ ರದ ಸಂಗ್ರಹಕಾರರು ಒಂದು ವಿಷಿಷ್ಠ ವಿಷಯದ ಬಗ್ಗೆ, ಒಂದು ನಿರ್ದಿಷ್ಟ ದೇಶದ 
ಬಗ್ಗೆ ಇಲ್ಲವೆ ಒಂದು ಧರ್ಮದ ಬಗ್ಗೆ ವೈಶಿಷ್ಠ್ಯ ತೆಯನ್ನು ನಾಧಿಸಲು ಯತ್ನಿಸುತ್ತಿದ್ದಾರೆ. 
ವಾಸ್ತಿವವಾಗಿ ಒಂದು ನಿರ್ದಿಷ್ಟ ವಿಷಯಕ್ಕೆ ಸಂಬಂಧಿಸಿದ ಸ್ಟಾಂಪುಗಳ ಸಂಗ್ರಹಣೆ ಕಳೆದ ಕಲವು 
ವರ್ಷಗಳಿಂದ ರೂಢಿಯಾಗುತ್ತಿ ದಿ ಹರತ ನಿರ್ದಿಷ್ಟ ವಿಷಯದ ಮೇಲಿನ ಸಾ )ಿ ೦ಪುಗಳ ಸಂಗ್ರ 
ಹಣೆ ವ್ಯಾಪಕ ರೀ ತಿಯಲ್ಲಿ ಮೆಚ್ಚು ಗೆ ಪಡೆಯುಶಿ ರುವುದೂ ಇದಕ್ಕೆ ಕಾರಣವಿರಬಹುದು. ಹೆಚ್ಚೂ 
ಕಡಿಮೆ ಪ್ರತಿಯೊಬ್ಬನೂ ತನ್ನ ಮೆಚ್ಚುಗೆಯ ವಿಷಯವನ್ನು "ಿಚಿತಪಡಿಸಿಕೊಂಡು. ಅದಕ್ಕೆ 
ಸಂಬಂಧಿಸಿದ ಸಾ )೦ಪುಗಳ ಸಂಗ್ರಹಣೆಯಲ್ಲಿ ತೊಡಗಬೇಕು. ವಿಷಯಗಳನ್ನೂ ಉಪ ಭಾಗಗಳಾಗಿ 
ಎಂಗಡಿಸಬಹುದು. ಉದಾಹರಣೆಗೆ, ಪಕ್ಷಿಗಳಿಗೆ ಸಂಬಂಧಿಸಿದ ಸ್ಟಾಂಪುಗಳನ್ನು ಸಂಗ್ರಹಿಸು 
ಐವರು, ಅವನ್ನು ಭೂಪಕ್ಷಿಗಳು. ಸಮುದ್ರ ಪಕ್ಷಿಗಳು. ಆಟದ ಪಕ್ಷಿಗಳು ಮತ್ತು ಹಿಂಸ್ರಪಕ್ಷಿಗಳು 
ಎಂದು ವಿಂಗಡಿಸಬಹುದು. 
ಯಾವ ವಿಷಯದ ಮೇಲೆ ಎಂಬ 


ಆದ್ದರಿಂದ ಸ್ಟಾಂಪುಗಳನ್ನು ಸಂಗ್ರಹಿಸುವ ಮು 


ನ 

31 
ದನ್ನು ಖಚಿತಪಡಿಸಿಕೊಳ್ಳುವುದು ಅಗತ್ಯ. ಯಾವುದೇ ವಿಷಯವನ್ನು ಆರಿಸಿಕೊಂಡರೂ, ಆದರ 
ಮೇಲಿನ ಸ್ಟಾಂಪುಗಳ ಸಂಗ್ರಹಣೆ ಆದಷ್ಟು ಮಟ್ಟಿಗೆ ಪರಿಪೂಣ ವಾಗಿರಬೇಕು. ಅವ್ಯವಸ್ಥಿತ 





ಸಂಗ್ರಹಣೆ ತಪ್ಪಬೇಕು. ಸ್ಟಾಂಪು 
ಗಳ ಸಂಗ್ರಹಣೆ ಅಚ್ಚುಕಟ್ಟಾಗಿರ 
ಬೇಕು. ಅವ್ಯವಸ್ಥಿತ ಪ್ರಾರಂಭವು, 
ಎಲ್ಲಕ್ಕಿಂತ ಮಿಗಿಲಾಗಿ ನಿಮ್ಮ ಉತ್ಸಾ 
ಹವನ್ನೇ ಕುಂದಿಸುತ್ತದೆ. 


ನಿಮಗೆ ಹೆಚ್ಚು ಆಸಕ್ತಿಯುತ 
ವಾದ ವಿಷಯವೊಂದನ್ನು ಆರಿಸಿ 
ಕೊಳ್ಳಿ. ಉದಾಹರಣೆಗೆ “ಸ್ವಾತಂ- 
ತ್ರದ ನಂತರ ಭಾರತ” ಎಂಬ 
ವಿಷಯದ ಮೇಲಿನ ಸ್ಟಾಂಪುಗಳನ್ನು 
ಸುಲಭವಾಗಿ ಸಂಗ್ರಹಿಸಬಹುದಾದ್ದ 
ರಿಂದ, ಹೊಸಬರು ಇಂತಹ ವಿಷಯ 
ವನ್ನು ಆರಿಸುವುದು ಒಳ್ಳೆಯದು. 





ಹೇಗೆ ಸಂಗ್ರಹಿಸಬೇಕು? 


ಮೊದಲು ಸ್ಟಾಂಪುಗಳನ್ನು ಶೇಖರಿಸಲಾರಂಭಿಸಿ. ಅಪಾರ ಪ್ರಮಾಣದಲ್ಲಿ ಸ್ಟಾಂಪುಗಳು 
ದೊರೆಯುತ್ತವೆ. ಗೆಳೆಯರಿಂದಾಗಲೀ, ಇಲ್ಲವೆ ಕಚೇರಿಯಿಂದಾಗಲೀ ನಿಮ್ಮ ಮನೆಗೆ ಬರುವ 
ಪತ್ರಗಳ ಮೇಲಿನ ಸ್ಟಾಂಪನ್ನು ಗಮನಿಸಿ, ಸ್ಟಾಂಪನ್ನು ಲಕೋಟೆಯಿಂದಲೇ ಹರಿದು ತೆಗೆಯಲು 
ಯತ್ನಿಸಬೇಡಿ. ಸ್ಟಾಂಪಿನ ಸುತ್ತು ಸಾಕಷ್ಟು ಜಾಗವಿರುವಂತೆ ಲಕೋಟೆಯ ಕಾಗದವನ್ನು ಕತ್ತರಿಸಿ 
ತೆಗೆಯಿರಿ. ಉಪಯೋಗಿಸಿರುವ ಸ್ಟಾಂಪುಗಳನ್ನು ಮಾರಾಟ ಮಾಡುವ ಅಂಗಡಿಯಿಂದ ನೀವು 
ಒಂದು ಸಣ್ಣ ಪೊಟ್ಟಣ ಸ್ಟಾಂಪುಗಳನ್ನು ಕೊಳ್ಳಬಹುದು. ಒಂದೇ ನಮೂನೆಯ ಸಾಂಪುಗಳ 

ನಾ eu eu) 8 ಳು ೬೨) 

ಸಂಖ್ಯೆ ಹೆಚ್ಚಾಗಿದ್ದಲ್ಲಿ, ನಿಮ್ಮ ಶಾಲೆಯ ಗೆಳೆಯರಿಂದ ನೀವು ಅವನ್ನು ವಿನಿಮಯ ಮಾಡಿಕೊಳ್ಳ 
ಬಹುದು. 


ನಿಮಗೆ ತೃಪ್ತಿಯೆನಿಸಬಹುದಾದ ಸ್ಟಾಂಪುಗಳ ಶೇಖರಣೆ ಈಗ ನಿಮ್ಮಲ್ಲಿದೆ. ಈ ಸ್ಟಾಂಪು 
ಗಳನ್ನು ಯಾವುದರ ಮೇಲೆ ಅಂಟಿಸಬೇಕು? ಈಗ ವಿವಿಧ ರೀತಿಯ ಆಲ್ಬಮ್‌ಗಳು ದೊರೆಯು 
ತ್ತವೆ.--ವಿವಿಧ ವಿಷಯಗಳ ಮೇಲಿನ, ವಿವಿಧ ಶೈಲಿಯ, ವಿವಿಧ ಬೆಲೆಯ ಹಾಗೂ ನಿಮ್ಮ 
ಸ್ಟಾಂಪುಗಳನ್ನು ಗುರುತಿಸುವಲ್ಲಿ ಸಹಾಯಕಾರಿಯಾಗುವಂತಹ ರೇಖಾಚಿತ್ರಗಳುಳ್ಳ ವಿವಿಧ 


26 


ರೀತಿಯ ಆಲ್ಬಮ್‌ಗಳು ದೊರೆಯುತ್ತವೆ. ಒಂದು ಹಾಳೆಯ 
ಎರಡು ಪಾರ್ಶ್ವಗಳಲ್ಲೂ ಸ್ಟಾಂಪುಗಳನ್ನು 'ಹಚ್ಚ ಬಹುದಾದಂತಹ 
ಆಲ್ಬಮ್‌ಗಳನ್ನು ಹೊಸಬರು ಕೊಳ್ಳದಿರುವುದು ಒಳ್ಳೆಯದು. 
ಏಕೆಂದರೆ, ಪ್ರತಿ ಸಲ ಆಲ್ಬಮ್‌ನ ಪುಟವನ್ನು ತೆರೆದಾಗಲೂ ಸ್ಟಾಂಪುಗಳು ಕಿತ್ತು ಹೋಗುವ, 
ಹರಿದುಹೋಗುವ. ಇಲ್ಲವೆ ಬೇರೆ ರೀತಿಯಲ್ಲಿ ಹಾನಿಯಾಗುವ ಸಂಭವ ಹೆಚ್ಚಾಗಿರುತ್ತದೆ. ತೆಳು 
ವಾದ ಹಾಳೆಗಳನ್ನು ಹೊಂದಿದ ಆಲ್ಬಮ್‌ ಅನ್ನು ಕೊಳ್ಳುವುದು ಒಳ್ಳೆಯದು. ಸ್ಟಾಂಪುಗಳ 
ವಿವರಗಳನ್ನು ನೀಡುವ ಪುಟ್ಟ ಪುಸ್ತಕವೊಂದನ್ನು ಕೊಳ್ಳುವುದು ಉತ್ತಮ. ಅದು, ಸ್ಟಾಂಪನ್ನು 
ಹಚ್ಚೆ ಬೇಕಾದ ಸರಿಯಾದ ಜಾಗವನ್ನು ಸೂಚಿಸುವಲ್ಲಿ ನಿಮಗೆ ಮಾರ್ಗದರ್ಶನ ನೀಡುವುದಲ್ಲದೆ. 
ಸ್ಟಾಂಪಿಗೆ ಸಂಬಂಧಿಸಿದ ವಿವರಗಳನ್ನೂ, ಪ್ರತಿ ತಂಡದಲ್ಲಿ ಹೊರಡಿಸಿರುವ ವೈವಿದ್ಯತೆಗಳ ಅಂಶ 


ವನ್ನೂ ನೀಡುತ್ತದೆ. 





ಸ್ಟಾಂಪುಗಳನ್ನು ಹಚ್ಚುವುದು 


ಸಾಂಪುಗಳನ್ನು ಹಚ್ಚು ವ ಕಾರ್ಯವನ್ನು ಪ್ರಾರಂಭಿಸುವ ಮುನ್ನ, ಒಂದು ಪೊಟ್ಟಣದಷ್ಟು 
ತಿರುಗಣಿಗಳನ್ನೂ, ಚಿಮಟವನ್ನೂ ಕೊಳ್ಳಿರಿ. 


ಸ್ಟಾಂಪುಗಳನ್ನು ಹಚ್ಚು ವಾಗ ಗೋಂದನ್ನಾಗಲೀ. ಅಂಟನ್ನಾಗಲೀ, ಅಂಟು- -ಟೆ:ಪನ್ನಾಗಲೀ 
ತ ಬಳಸಬೇಡಿ. ಅವು “ಸ್ಟಾಂಪುಗಳಿಗೆ ಕಾಯಂ ಆಗಿ ಜಖಂ ಮಾಡುತ್ತವೆ. ನಿಮಗೆ ಅಗತ್ಯ 
ವಾಗಿರುವುದು ಶಿರುಗಣೆಗಳು. "ಸ್ಟಾಂಪಿನ ತಿರುಗಣೆಯನ್ನು ಆಯಾಕಾರದ ತೆಳುವಾದ, ಆದರೆ 
ಗಡುಸಾದ ಕಾಗದದಿಂದ ತಯಾರಿಸಲಾಗಿದೆ. ಅದಕ್ಕೆ ಎರಡುಪಟ್ಟು ಗೋಂದನ್ನು ಹಚ್ಚಿರಲಾಗು 
ವುದು. ಇದರಿಂದ ಅವು ಒಣಗಿದಾಗ, ಸ್ಟಾಂಪಿಗೆ ಸತಃ ಆಗದ ರಿತಿಯಲ್ಲಿ ಸ ಸ್ಟಾಂಪಿನ ಒಂಭಾಗ 
ದಿಂದ, ಇಲ್ಲವೆ ಆಲ್ಬಮ್ಮಿನ ಪುಟದಿಂದ ಸುಲಭವಾಗಿ ಬೇರ್ಪಡಿಸಬಹುದು. ಇವುಗಳು ಅಗ್ಗ 
ವಾಗಿರುವುದರಿಂದ ಸದಾ ಉತ್ತಮ ದರ್ಜೆಯ ತಿರುಗಣಿಗಳನ್ನೇ ಕೊಳ್ಳಿರಿ. ಒಂದು ಪಾರ್ಶ್ವದಲ್ಲಿ 
ಚಪ್ಪಟಿಯ ಎಳೆಯಲ್ಲಿ ಗೋಂದು ಹಚ್ಚಿರುವ ತಿರುಗಣಿಗಳು ದೊರೆಯುತ್ತವೆ. ಅವುಗಳನ್ನು 
ಉಪಯೋಗಿಸುವಾಗ ಅಂಟಾದ ಪಾಶ ್ವವು ಮೇಲ್ಬಾ ಗದಲ್ಲಿರುವಂತೆ ಮಡಚೆಬೆ:ಕು. ಸರಿಯಾಗಿ 
ಮಧ್ಯದಲ್ಲಿ ಅದನ್ನು ಮಡಚಬೇಡಿ. ಒಂದು ಭಾಗ ಉದ್ದವೂ. : ಮತ್ತೊಂದು ಭಾಗ ಗಿ 
ಇರುವಂತೆ ತುದಿಯಲ್ಲಿ ಮಡಿಚಿ, ಗಿಡ್ಡ ಭಾಗ 
ವನ್ನು ಸ್ಟಾಂಪಿನ ಮೇಲೂ, ಉದ್ದ ಭಾಗ 
ವನ್ನು ಆಲ್ಬಮ್‌ನ ಮೇಲೂ ಅಂಟಿಸಿ 
ಬೇಕು. 


[ 
3 





ಒಳ್ಳೆಯ ಸ್ಟಾಂಪು-ಚಿಮುಟವನ್ನು ಇಟ್ಟುಕೊಂಡಿರುವುದೂ ಒಳ್ಳೆಯದು. ನಿಮ್ಮ 
ಹೆಬ್ಬೆರಳು ಹಾಗೂ ಇತರ ಬೆರಳುಗಳನ್ನು ಬಳಸಿದಲ್ಲಿ ಸ್ಟಾಂಪು ಕೊಳೆಯಾಗಬಹುದು. ಹಾಗೂ 
ಅದಕ್ಕೆ ಜಖಂ ಆಗಬಹುದು. ಆದ್ದರಿಂದ ಚಿಮುಟದ ಉಪಯೋಗ ಉತ್ತಮ. ಚಿಮುಟದ 
ಮೇಲೆ ಡೂಳು ಕೂರದಂತೆ ನೋಡಿಕೊಳ್ಳಿ. ಅದು ತುಂಬ ಹರಿತವಾಗಿರಬಾರದು. ಪ್ರಾರಂಭ 
ದಲ್ಲಿ ಚಿಮುಟದ ಬಳಕೆ ಕಷ್ಟವೆನಿಸಬಹುದು. ಆದರೆ ಅಭ್ಯಾಸವಾದಂತೆ ಅದನ್ನು ಹೆಚ್ಚು ಕುಶಲತೆ 
ಯಿಂದ ಉಪಯೋಗಿಸುವುದನ್ನು ನೀವು ಕಲಿಯುವಿರಿ. 


ಈಗ ಸ್ಟಾಂಪುಗಳು, ತಿರುಗಣಿಗಳು, ಚಿಮುಟ ಮತ್ತು ಆಲ್ಬಮ್‌ ನಿಮ್ಮಲ್ಲಿ ಸಿದ್ಧವಾಗಿದೆ. 
ನೀವು ಮಾಡಬೇಕಾದ ಮೊದಲ ಕೆಲಸವೆಂದರೆ, ಸ್ಟಾಂಪನ್ನು ಅದರ ಹಳೆಯ ಕಾಗದದಿಂದ 
ಬೇರ್ಪಡಿಸುವುದು. ಸ್ಟಾಂಪಿನ ಮೇಲಿರುವ ಎಲ್ಲ ಹಳೆಯ ಗೋಂದನ್ನೂ ತೆಗೆದುಹಾಕಿ. ಇದಕ್ಕೆ 
ಮುನ್ನ, ನಿಮ್ಮ ಎಲ್ಲ ಸಂಗ್ರಹವನ್ನೂ ಸೂಕ್ತವಾಗಿ, ವಿಂಗಡಿಸಿ, ತುಂಬ ಜಖಂ ಆಗಿರುವಂತಹ 
ಸ್ಟಾಂಪ್ರಗಳನ್ನು, ಅಂದರೆ, ವಿನ್ಯಾಸವು ಹರಿದುಹೋಗಿರುವ, ಅಂಚುಗಳಲ್ಲಿ ಕಿತ್ತುಹೋಗಿರುವ 
ಸಾಲುರಂಧ್ರಗಳು ನಶಿಸಿಹೋಗಿರುವ, ಇಲ್ಲವೆ ದಟ್ಟವಾದ ಅಂಚೆ ಮುದ್ರೆಗಳಿಂದ ಹೊಲಸಾ 
ಗಿರುವ ಸ್ಟಾಂಪುಗಳನ್ನು ತೆಗೆದುಹಾಕಿ. ಇಷ್ಟೊಂದು ಸ್ಟಾಂಪುಗಳನ್ನು ತೆಗೆದುಹಾಕಲು ನಿಮ್ಮ 
ಮನಸ್ಸಿಗೆ ಬೇಸರವಾಗಬಹುದು. ಆದರೆ ಸೊಗಸಾದ ಆಲ್ಬಮ್‌ಅನ್ನು ಸಿದ್ಧಪಡಿಸುವ ಗುರಿ 
ಯನ್ನು ಹೊಂದಿದ ನಿಮ್ಮಿಂದ ಇಂತಹ ತ್ಯಾಗ ಅಗತ್ಯ. 

ಈಗ ಒಳ್ಳೆಯ ಸ್ಟಾಂಪುಗಳನ್ನು ತಣ್ಣನೆಯ ನೀರಿನಿಂದ ಕೂಡಿದ ಅಗಲವಾದ ಬಾಯುಳ್ಳ 
ಮತ್ರೆಯಲ್ಲಿ (ಟ್ರೇ) ಹಾಕಿ. ಅವುಗಳನ್ನು ನೀರಿನಲ್ಲಿ ಅದುಮಿ ಮತ್ತು 
ಅವನ್ನು ಮೆದುವಾಗಿ ಕಾಗದದಿಂದ ಬೇರ್ಪಡಿಸಿ. ಎಲ್ಲ ಸ್ಟಾಂಪು 
ಗಳನ್ನೂ ಒಟ್ಟಿಗೆ ನೀರಿನಲ್ಲಿ ಹಾಕಿಬಿಡಬೇಡಿ. ಮೊದಲು 
ಒಂದೆರಡು ಹಿಡಿಯಷ್ಟು ಸ್ಟಾಂಪುಗಳನ್ನು ಮಾತ್ರ 
ನೆನೆಸಿ. ಕಾಗದದಿಂದ ಬೇರ್ಪಡುವ 
ಮಟ್ಟೆಗೆ ಅವು ಚೆನ್ನಾಗಿ ನೆನೆಯಲಿ. 
ಅವು ಹೀಗೆ ನೆನೆಯುತ್ತಿರು 
ವಾಗ, ಕೆಲವೊಂದು ಸ್ಟಾಂಪಿನ 
ಮೇಲಿನ ಮಸಿ ಕದಡ 
ಬಹುದು. ಕೂಡಲೇ ಮ 

ಸ್ಟಾಂಪುಗಳನ್ನು ತೆಗೆದುಬಿ 
ಇಲದಿದ್ದಲಿ ಅವು i 





ಬಲ ಪುಗಳನ 'ನಲ್ಲೂ ಹೊಲಸು ಮಾಡ 


ಗ್‌) 

ಬಹು ಎ ಸುಲಭ ಭವಾಗಿ ಅಳಿಸಿಹೋಗು 

ವಂತಹ ಕೀಳು ನಾ ಪಾಪಿಯ 
ಮುದ್ರಿಸಲ್ಪಟ್ಟ ಸ್ಟಾಂಪುಗಳನ್ನು ಪ್ರತ್ಯೇಕ 
ಹ 

ky 


(1) ತಿರುಗಣಿಯನ್ನು ಮಡಚುವುದು. 
ವಾಗಿ ಎಚ್ಚರಿಕೆಯಿಂದ ನೆನೆಹಾಕಿ. ಪ್ರತ್ನೇ 


Fe ಹಾಕಿ ಒಣಗಿಸಿ. ಒಣಗು 
ಪ್ರ ದ್ದ ತೆ ಆವು ಸ ಭಾವಠಃ ಸುರುಟಿಕೊ 
ತ್ತವೆ. ಆವು ಚಿ ಚಪ 'ಟೆಯಾಗುವಂತೆ 1೫. 


2 


2) ಮಡಚಿದ ತಿರುಗಣಿಯನ್ನು ಸ್ಟಾಂಪಿನ ಹಿಂದೆ 
ಹಚ್ಚುವ ರೀತಿ 


ಚೆನ್ನುಗಿ ಒಣಗಿದ ಮೇಲೆ ಅವನ್ನು ಪುಸ್ತಕದ 
ಹಾಳೆಗಳ ಮಧ್ಯೆ ಕೆಲವು ತಾಸು ಇಟ್ಟಿರಿ. 


ಹೀಗೆ ನೆಂದು ಒಣಗಿ, ಚಪ್ಪಟೆಯಾದ 
ಸ್ಟಾಂಪುಗಳು ನಿಮ್ಮ ಆಲ್ಬಮ್‌ನಲ್ಲಿ ಸೇರಲು 
ಸಿದ್ಧವಾಗಿವೆ. ಸುವ್ಯವಸ್ಥಿತ ರೀತಿಯಲ್ಲಿ 
ಅವನ್ನು ಹಚ್ಚುವ ಸಲುವಾಗಿ, ಸ್ಟಾಂಪು 


ಟ್‌ 


ತಿ 
(3) ಮತ್ತು (4) ತಿರುಗಣಿಯ ಮೇಲಿಟ್ಟಿರುವ 
ಸ್ಟಾಂಪನ್ನು ಆಲ್ಬಮ್‌ನ ಪುಟದ 
ಮೇಲೆ ಹಚ್ಚುವುದು. LECT 






ಛೆ [NN 
ಔಡ ಸ್ತಿ 


ಗಳನ್ನು ಏಟ.ತಿಸಿ ಅವು ಸೇರಬೇಕಾದ ಪುಟಗಳ ಮೇಲೆ ಇಡಿ. ತಿರುಗಣಿಯನ್ನು ತುದಿಯಿಂದ 
ಮೂರನೇ ಒಂದು ಇಲ್ಲವೆ ನಾಲ್ಕನೇ ಒಂದು ಭಾಗದಷ್ಟು ದೂರದಲ್ಲಿ ಹಿಡಿದು, ಗಿಡ್ಡನೆಯ 
ಭಾಗವನ್ನು ಸ್ಟಾಂಪಿನ ಮೇಲ್ಭಾಗದ ಸಾಲುರಂಧ್ರದಿಂದ ಸ್ವಲ್ಪ ಕೆಳಗಿರುವಂತೆ ಅಂಟಿಸಿ. ತಿರುಗಣಿ 
ಯನ್ನು ಅಂಟಿಸುವಾಗ ಅವನ್ನು ಹೆಚ್ಚು ತೇವಗೊಳಿಸಬೇಡಿ. ಏಕೆಂದರೆ ಬಳಸಲ್ಪಡುವ ಸ್ಟಾಂಪುಗಳ 
ವಿಷಯದಲ್ಲಿ. ಹೆಚ್ಚಿನ ತೇವ, ಸ್ಟಾಂಪಿನ ಹಿಂದಿರುವ ಅಂಟಿನ ಮೇಲೆ ಪ್ರತಿಕೂಲ ಪರಿಣಾಮ 
ಉಂಟುಮಾಡಬಹುದು. ತಿರುಗಣಿಯನ್ನು ಸ್ಟಾಂಪಿನ ಮೇಲೆ ಅಂಟಿಸಿದ ನಂತರ, ತಿರುಗಣಿಯ 
ಇನ್ನೊಂದು ಭಾಗವನ್ನು ಅಗತ್ಯವಾದಷ್ಟು ತೇವಗೊಳಿಸಿ, ಸ್ಟಾಂಪನ್ನು ಪುಟದ ಮೇಲೆ ಗೊತ್ತಾದ 
ಜಾಗದಲ್ಲಿ ಅಂಟಿಸಿ ಮತ್ತು ಬೆರಳಿನಿಂದ ಅದನ್ನು ಮೃದುವಾಗಿ ಅದುಮಿ. 





ಸ್ಟಾಂಪುಗಳ ರೂಪಣೆ 


ನೀವು ಒಮ್ಮೆ ಸ್ಥಾ )೦ಪು ಸಂಗ್ರಹಣೆಯನ್ನು ಪ್ರಾರಂಭಿಸಿದಲ್ಲಿ, ಈ ಸಂಗ್ರಹಣೆ ಪರಿಪೂರ್ಣ 
ವಾಗಿರುವಂತೆ ನೋಡಿಕೊಳು ವುದು ನಿಮ್ಮ ಗುರಿಯಾಗಿರಬೇಕು. ನಿಮ್ಮ ಅಯ್ಕೆಯ ವಿಷಯಕ್ಕೆ 
30: 


25001 BUDDHA JAYANTI 


Ey 


ಶ್ರ 
BA 


೫.1... TA 





BUDDHA JAYANTI 





AE ಕೆ ಬಗ STAMPS, 


ಯ ರ್ರ್‌ ಆ ne 1 


| Fe 4 


THE, ROUND FQLHE ON THE EFT IS ೬ REPLICA ಬ THE MMBAE (೩ Wah ONCE SOM LT 8 CN OLGAL BODMSGATTVA 
RIALS AT SAANATH CARED NTE ೩ ಗಣ್ಣ ವಂ ಸಟ uSHAN <M MT CLM 42) IME MARELLA 
ಸ ಬ 1. 1 ಇಯ a [ed hh, pal 1 Kh 











{ ಗೆ 

} 7 qh so ತ fy) 'y ಗೆ ಕ್ರ pe 

ಕ್‌ ್ಲ ಬಂ 1 0% DAME. ANG 15 AOOINED am CINENTRI JELOUAT dE BAS Te ELE ಎಣ [ರ ಗಿಲ್ಲ ಬಜ Si 
y ರ. ಭಿ, CEE nh OE SHAPE OF ೩ ONE TE A BEYOND ರಕ. OIG LONE 4 un ಲೀ Pate ಜ್‌ [ಚ 
an AM EAT aD SHAS ELEVEN SYMBOS BENSES ONE bain ಬದ "HE TRAC (614೬೬6 A PAR OF Mibu 2 


SLSUN DE GS A MSE WO PIINGE A CONCH ೬ SWAY ಹಿ VCE WH RG ಸ ಭಟಟ 79) A CUP ೦೯ ((/(% & 
MEE HONE MEG THE CUTERMCIST BAND 1೬ Male OF ಎ1. Sy BI LR CHE MBRE THE Bu) 
ಕ 008141 ಹ AEDAESENTAION ೦ UME BOOM TRE | 


AN REESE )( 17/42 85% THA THEE Ty AFM 
87 Be jaa SEATED INTER A CACTAMA ATTANED ಚ ಚ 
MENT iy Amit ART THIS TREE BTMBOLITES TA SPREE ಗಿಗಗ್ರ- 
MENT i ಗ. Tamas CPE wEN ME 6೮೯0೬೪೯ 86 Biba 





u 8118, ಜ್‌ ಕು 1910] 


J-d CS) wey 


1 


INTERNATIONA 6 
WUT 20 
1 

RAIMA 


iv 
ತಾತಾ 


ಚ 


ಹ. 


AR EE 4 
NE ಐ ಜತ್‌ 


ಹೆ: Ho 
MOTTE 


RU 


ಅ 


HIS INDIA 


ಐ MMR 
ಧಾ 














ಹಗಗ SAMIRA |) 


AHANINDRANATH TA 


pe 6% |[|, 
ty 


ಸೀಟ್‌ 


COCHIN SYNALOCUE 
. 165-96 


by 


NA 11 
WY 111/04 ; 
 2517888/4195481 OF INDEPENDENCE 


ತ ಸದ ಟಂ 





ಸಂಬಂಧಿಸಿದ ಎಲ್ಲ ಸ್ಟಾಂಪ್ರಗಳೂ ನಿಮ್ಮ ಆಲ್ಪಮ್ಮಿನಲ್ಲಿರಬೇಕು. ನಿಮ್ಮ ಸಂಗ್ರಹಣೆಯನ್ನು 
ಪೂರ್ಣಗೊಳಿಸಲು ಅಗತ್ಯವಾದ ಎಲ್ಲ ಸಮಾಚಾರವೂ ಸ್ಟಾಂಪು ವಿವರಣೆಯ ಪುಸ್ತಕದಲ್ಲಿ ದೊರೆ 
ಯುತ್ತದೆ. ನಿಮಗೆ ಬೇಕಾದ ಸ್ಟಾಂಪುಗಳೆಲ್ಲವೂ ನಿಮ್ಮಲಿಲ್ಲದಿದ್ದಾಗ್ಯೂ. ನಿಮ್ಮ ಆಲ್ಬಮ್‌ನ 
ಪುಟಗಳ ವಿನ್ಯಾಸವನ್ನು ರಚಿಸಿ. ಇಂತಹ ವಿನ್ಯಾಸದಲ್ಲಿ, ನಿಮ್ಮಲ್ಲಿಲ್ಲದ ಸ್ಟಾಂಪುಗಳಿಗಾಗಿ ಜಾಗ 
ವನ್ನು ಕಾದಿರಿಸಿ. ಇದರಿಂದ ಮುಂದೆ ಆ ಸ್ಟಾಂಪುಗಳು ದೊರೆತಾಗ ಸೂಕ್ತ ಜಾಗದಲ್ಲಿ ಅವನ್ನು 
ಹಚ್ಚುವುದು ಸಾಧ್ಯವಾಗುತ್ತವೆ. ಸ್ವಚ್ಛವಾದ, ಅಂದವಾದ ಮತ್ತು ವಿನ್ಯಾಸದಲ್ಲಿರುವ ಸ್ಟಾಂಪು 
ಗಳು ಸದಾ ಆಕರ್ಷಕವಾಗಿರುತ್ತವೆ. ಪ್ರತಿ ಸ್ಟಾಂಪಿನ ಬಗ್ಗೆ, ಅದರ ಪರಿಚಯ ಮಾಡಿಕೊಡುವ 
ಪುಟ್ಟ ವಿವರಣೆಯೊಂದು ಅಗತ್ಯ. ಇಂತಹ ಬರವಣಿಗೆ, ಸ್ಟಾಂಪು ಸಂಗ್ರಹಣಾ ಹವ್ಯಾಸದ ಒಂದು 
ಮನರಂಜನಾ ಅಂಶವಾಗಿರುತ್ತದೆ. 


ಆಲ್ಬಮ್ಮಿನ ಪುಟಗಳ ಮೇಲೆ ಸಾಮಾನ್ಯವಾಗಿ ಚಚೌಕದ ಗೆರೆಗಳಿರುತ್ತವೆ. ಅಂದರೆ, ಪುಟ . 
ವನ್ನು ಸಣ್ಣ ಚೌಕಗಳಲ್ಲಿ ವಿಂಗಡಿಸಲಾಗಿರುತ್ತವೆ. ಈ ಚೌಕಗಳ ಸಂಖ್ಯೆಯನ್ನು ಲೆಕ್ಕ ಮಾಡು 
ವುದರಿಂದ, ವಿನ್ಯಾಸದಲ್ಲಿ ಬಿಡಬೇಕಾಗಿರುವ ಜಾಗ ಮತ್ತು ಅಂತರವನ್ನು ಸುಲಭವಾಗಿ ನಿರ್ಧರಿಸ 
ಬಹುದು. ವಿನ್ಯಾಸವನ್ನು ಸಿದ್ಧಪಡಿಸುವಾಗ ಪ್ರತಿ ಸಣ್ಣ ಬರವಣಿಗೆಗೆ ಬೇಕಾದ ಸ್ಥಳದ 
ಬಗ್ಗೆಯೂ ಗಮನವಿಟ್ಟಿರಬೇಕು. ಸ್ಟಾಂಪುಗಳ ಮೇಲೆ ಸಾಮಾನ್ಯವಾಗಿ ದೊರೆಯುವಂತಹ 
ವಿವರಗಳನ್ನು, ಅಂದರೆ, ಸ್ಟಾಂಪನ್ನು ಹೊರಡಿಸಿದ ತಾರೀಖು, ಅದನ್ನು ಹೊರಡಿಸಲು ಕಾರಣ 
ಜಲಚಿಹ್ನೆ, ಸಾಲುರಂಧ್ರಗಳು, ಕಲಾವಿದ, ವಿನ್ಯಾಸಕಾರ ಮತ್ತು ಮುದ್ರಕನ ಹೆಸರುಗಳು, 
ಬಳಸಿರುವ ಕಾಗದದ ಗುಣಮಟ್ಟ, ಹೊರಡಿಸಿರುವ ಸ್ಟಾಂಪುಗಳ ಸಂಖ್ಯೆ “ಮುಂತಾದ ಅಂಶ 
ಗಳನ್ನು ನಿಮ್ಮ ಬರಹ ಒಳಗೊಂಡಿರಬೇಕು. ಬರಹವು ಸಂಕ್ಷಿಪ್ತವಾಗಿರುವುದು ಒಳ್ಳೆಯ 
ದಾದರೂ, ಸ್ಪಾಂಪುಗಳ ಆಲ್ಬಮ್‌, ತನ್ನ ಸ್ಟಾಂಪುಗಳ ಐತಿಹಾಸಿಕ ಅಂಶದ ವಿವರಗಳನ್ನು 
ಹೊಂದಿರುವಂತೆ ನೋಡಿಕೊಳ್ಳುವುದರಲ್ಲಿ ತಪ್ಪೇನಿಲ್ಲ. ಹಾಗೆಂದು ಸ್ಪಾಂಪಿನ ಮಹತ್ವವನ್ನೇ 
ನಿಸ್ತೇಜಗೊಳಿಸುವಂತಹ ಹಾಗೂ ಅವುಗಳ ಒಟ್ಟಾರೆ ಪರಿಣಾಮವನ್ನು ದುರ್ಬಲಗೊಳಿಸು 
ವಂತಹ ಬರವಣಿಗೆಯನ್ನು ತಪ್ಪಿಸಿರಿ. ಬರವಣಿಗೆಯಲ್ಲಿನ ವಿವರ ದೀರ್ಥವಾಗಿದ್ದಲ್ಲಿ ಪ್ರತ್ಯೇಕ 
ಹಾಳೆಗಳನ್ನು ಆಲ್ಬಮ್ಮಿಗೆ ಅಂಟಿಸಿ, ಸ್ಟಾಂಪುಗಳು ಇಲ್ಲವೆ ಬರಹಗಳಿಂದ ಪುಟಗಳು ಗೊಂದಲ 
ಮಯವಾಗದಂತೆ ನೋಡಿಕೊಳ್ಳಲು, ಪುಟದ ಎನ್ಯಾಸವನ್ನು ರಚಿಸುವಾಗಲೇ ಎಚ್ಚ ರಿಕೆ ವಹಿಸಿ. 
ಸ್ಟಾಂಪುಗಳು ಮತ್ತು ಟಿಪ್ಪಣಿಗಳನ್ನು ತುಲನಾತ್ಮಕವಾಗಿಟ್ಟಿದ್ದು , ಪುಟಗಳು ಆಕರ್ಷಕವೂ, 
ಭೋದಪ್ರದವೂ ಆಗಿರುವಂತೆ ನೋಡಿಕೊಳ್ಳಬೇಕು. 


ಪುಟದ ವಿನ್ಯಾಸವನ್ನು ಸಿದ್ಧಪಡಿಸಿದ ನಂತರ ಸ್ಟಾಂಪುಗಳನ್ನು ಹಚ್ಚುವ ಸ್ಥಳವನ್ನೂ, 
ಟಿಪ್ಪಣಿಯನ್ನು ಬರೆಯುವ ಸ್ಥಳವನ್ನೂ ಆಲ್ಬಮ್ಮಿನ ಪುಟದ ಮೇಲೆ ಪೆನ್ಸಿಲ್‌ನಿಂದ ಹಗುರವಾಗಿ 


34 


ಗುರುತಿಸಿ. ಆ ಗುರುತುಗಳು ಸುಲಭವಾಗಿ ಅಳಿಸುವಂತಿರಲಿ. ಸ್ಟಾಂಪುಗಳನ್ನು ಹಚ್ಚುವ ಮುನ್ನ 
ಬರವಣಿಗೆಯನ್ನು ಪೂರ್ಣಗೊಳಿಸಿ. ಪುಟದ ಮೇಲಿನ ಬರಹ ಅಂದವಾಗಿಯೂ, ಅಚ್ಚುಕಟ್ಟಾ 
ಗಿಯೂ ಕಾಣುವಂತೆ ಮಾಡಲು ಕಪ್ಪು ಮಸಿಯನ್ನಾಗಲೀ, ಯೋಗ್ಯವಾದ ಸ್ಪೆನ್ಸಿಲ್‌ ಪೆನ್‌ಗಳ- 
ಸಹಾಯದಿಂದ ಬರೆದ ಸ್ಪೆನ್ಸಿಲ್‌ಗಳನ್ನಾಗಲೀ ಬಳಸಬಹುದು. 


35 





ಸ್ಟಾಂಪು ಮುದ್ರಣ 


ಸ್ಟಾಂಪುಗಳನ್ನು ಹೇಗೆ ಮುದ್ರಿಸಲಾಗುವುದೆಂಬ ಕುತೂಹಲ ಸಂ 'ೃಹಕಾರರಿಗೆ ಸಹಜ 
ವಾಗಿಯೇ ಇರುತ್ತದೆ. ವಿಷಯ ನಿರೂಪಣಾಪುಸ್ತಕವು, ಟೈಪೊಗ್ರಫಿ, ಆಫ್‌ಸೆಟ್‌ ಲಿಥೊಗ್ರ ಫಿ, 
ಇನ್‌ಟಾಲ್ಫೊ, ಫೊಟೊಗ್ರವ್ಯೂರ್‌ ಮುಂತಾದ ಮುದ್ರಣ ವಿಧಾನಗಳ ಪ್ರಸ್ತಾಪವನ್ನು ಹೊಂದಿರು 
ತ್ತದೆ. ವಾಸ್ತವವಾಗಿ ಈ ವಿಧಾನಗಳು ಯಾವ ರೀತಿ ಕೆಲಸಮಾಡುತ್ತವೆ? ಇವುಗಳ ತಾಂತ್ರಿಕ 
ಅಂಶಗಳು ಹೆಚ್ಚು ಜಟಿಲವಾಗಿರುತ್ತವೆ. ಆದರೆ ಅವುಗಳ ಕಾರ್ಯ ವಿಧಾನದ ಒಟಾ ರೆ ಸೂತ್ರ 
ಸರಳವಾಗಿರುತ್ತದೆ. 


ಅಂಚೆ ಸ್ಟಾಂಪುಗಳ ಉತ್ಪಾದನೆಗಾಗಿ ಬಹಳಸುವ ನಾಲ್ಕು ಪ್ರಮುಖ ಮುದ್ರಣ ವಿಧಾನ 
ಗಳ: ಷಃ ರೀತಿ ಇವೆ: 


ಟೈಪೊಗ್ರಓ (ಮೊಳೆಯಚ್ಚು ಜೋಡಕ ಯಂತ್ರ) 


ಜನರು ತಮ್ಮ ಹೆಸರುಗಳು ಮತ್ತು ವಿಳಾಸಗಳನ್ನು ಮುದ್ರಿಸಲು ರಬ್ಬರ್‌ ಸ್ಟಾಂಪುಗಳನ್ನು 
ಬಳಸುವುದನ್ನು ನೀವು ನೋಡಿದ್ದೀರಿ. ರಬ್ಬರ್‌ ಸ್ಟಾಂಪಿನಿಂದ ಅಕ್ಷರಗಳು ಕಾಗದದ ಮೇಲೆ 
ಬೀಳಲು ಅವರು ಏನು ಮಾಡುತ್ತಾರೆ? ರಬ್ಬರ್‌ ಸ್ಟಾಂಪಿನ ಅಕ್ಬರವುಳ್ಳ ಭಾಗದ ಮೇಲೆ ಮಸಿ 
ಯನ್ನು ಹಾಕಿ, ಅದನ್ನು ಕಾಗದದ ಮೇಲೆ ಒತ್ತಿದಲ್ಲಿ ಆ ಅಕ್ಷರಗಳು ಕಾಗದದ ಮೇಲೆ ಬೀಳುತ್ತವೆ. 


ಟೈಪೊಗ್ರಫಿ ವಿಧಾನದಲ್ಲೂ ಇದೇ ಸೂತ್ರವನ್ನು ಬಳಸಲಾಗುವುದು. ಮುದ್ರಣಕ್ಕೆ ಒಳಗಾಗ 
ಬೇಕಾದ ವಿನ್ಯಾಸವು ಉಳಿದೆಲ್ಲಾ ಭಾಗಗಳಿಗಿಂತ ಸ್ವಲ್ಪ ಉಬ್ಬಾಗಿದ್ದು ಮಸಿಯನ್ನು 


ಹೀರುತ್ತದೆ. ಈ ಮಸಿಯ ಭಾಗವನ್ನು ಕಾಗದದ ಮೇಲೆ ಒತ್ತುವುದರಿಂದ ವಿನ್ಯಾಸವು 
ಮುದ್ರಿಸಲ್ಪಡುತ್ತದೆ. 


ಲಿಥೊಗ್ರಹಿ (ಕಲ್ಲಚ್ಚು ಮುದ್ರಣ) 


ಒಂದು ಕಾಗದದ ಮೇಲೆ ನಿಮ್ಮ ಹೆಸರನ್ನು ಸಾಕಷ್ಟು ಮಸಿ ಉಳಿಯುವಂತೆ ಬರೆಯಿರಿ. ಮೃದು 
ವಾದ ರಬ್ಬರನ್ನು ಹೆಸರಿನ ಮೇಲೆ ಒತ್ತಿರಿ. ನಿಮ್ಮ ಹೆಸರು ತಿರುಗುಮುರುಗಾಗಿ ರಬ್ಬರಿನ ಮೇಲೆ 
ಬಿದ್ದಿರುವುದನ್ನು ನೀವು ಕಾಣುವಿರಿ. ರಬ್ಬರನ್ನು ಕೂಡಲೇ ಮತ್ತೊಂದು ಕಾಗದದ ಮೇಲೆ. 
ಬಲವಾಗಿ ಒತ್ತಿದಲ್ಲಿ, ಮೊದಲು ಬರೆದಿದ್ದ ರೀತಿಯಲ್ಲೇ ನಿಮ್ಮ ಹೆಸರು ಈ ಕಾಗದದ ಮೇಲೆ 
ಬಿದ್ದಿರುವುದನ್ನು ನೀವು ಕಾಣಬಹುದು. ಆಫ್‌ಸೆಟ್‌ ಲಿಥೊಗ್ರಫಿಯ ಸೂತ್ರವೂ ಇದೇ ಆಗಿದೆ. 


ರ್ಳ 








ಛಾಯಾಚಿತ್ರ ವಿಧಾನಗಳ ಮೂಲಕ ವಿನಾ ್ಯಸವನ್ನು ಸತು ಇಲ್ಲವೆ ಅಲ್ಯೂಮಿನಿಯಂ ಹಾಳೆಗಳ 
ಮೇಲೆ ಒತ್ತಲಾಗುವುದು. ಈ ಹಾಳೆಗಳು ಕಾಗದದ ಮೇಲೆ ನೇರವಾಗಿ ಮುದ್ರಿಸುವುದಿಲ್ಲ. 
ಮುದ್ರಣಯಂತ್ರದಲ್ಲಿನ ರಬ್ಬರ್‌ ಸಿಲಿಂಡರ್‌ವೊಂದು, ಮಸಿಯಿಂದ ಲೇಪಿಸಿದ ಲೋಹದ ಹಾಳೆ 
ಗಳ ಮೇಲಿನ ಏನ್ಯಾ ಸವನ್ನು “ಪಡೆದು. ಕಾಗದದ ಮೇಲೆ ಮುದ್ರಿಸುತ್ತದೆ. 


ಖಂಗ್ರೇವಿಂಗ್‌ (ಮುದ್ರಣ ಫಲಕ ಕೆತ್ತುವುದು) 


ಮೆದುವಾದ ಭಾಗವುಳ್ಳ ಮರದ ಚೂರೊಂದನ್ನು ತೆಗೆದುಕೊಳ್ಳಿ. ಅದರ ಮೇಲೆ ಹರಿತ 
ವಾದ ಚಾಕುವಿನಿಂದ ನಿಮ್ಮ ಹೆಸ ಸರನ್ನು ಹಿಮ್ಮೊಗವಾಗಿ ಕೆತ್ತಿ. ಹೀಗೆ ತ್ತಿ ದ ಅಕ್ಷರಗಳಲ್ಲಿ ಮಸಿ 
ಯನ್ನು ತುಂಬಿ. ನಂತರ ಬಟ್ಟೆ ಯ ಚೂರಿನಿಂದ- ಮರದ ತುಂಡಿನ ಮೇಲಾ ಗವನ್ನು ಸ್ನ ಸ್ನ ಚೆ ಪಡಿಸಿ. 
ಬ್ಲಾಟಿಂಗ್‌ ಕಾಗದದ ಮೇಲೆ. ಈ ಮರದ ಚೂರನ್ನಿಟ್ಟು ಒತ್ತಿದಾಗ ನಿಮ್ಮ ಹೆಸರು. ಸರಿಯಾಗಿ 
ಅದರ ಮೇಲೆ ಬಿದಿ ರುವುದನ್ನು ನೀವು ಕಾಣುವಿರಿ. ಇಂಟಾಲ್ಫೊ ಮುದ್ರಣ ವಿಧಾನದ 
ಸೂತ್ರವೂ ಇದೇ ಆಗಿದೆ. ಪರಿಣತರು ವಿನಾ ;ಸವನ್ನು ಹಿಮ್ಮೊಗವಾಗಿ ಕ್ರ ರುತ್ತಾರೆ. ವಿನ್ಯಾಸದ 
ಭಾಗವು ಮಸಿಯನ್ನು ಪಡೆಯುತ್ತದೆ ಮತ್ತು ಕಾಗದದ ಮೇಲೆ ಎನ್ಯಾಸವನ್ನು ಮುದ್ದಿ ಸುತ್ತದೆ. 
ಬೆರಳಾಡಿಸುವ ಮೂಲಕ ಮುದ್ರಿತವಾದ ವಿನ್ಯಾ ಸದ ಇರುವಿಕೆಯನ್ನು ಅರಿಯಬಹುದು. 
38 


ಪೊಟೊಗ್ರವ್ಯೂರ್‌ (ಪ್ರಕಾಶ ಕೆತ್ತನೆ ಚಿತ್ರ ಮುಡ್ರೆಣ) 


ಈ ಮುದ್ರಣ ವಿಧಾನದ ಸೂತ್ರವೂ ಇಂಟಾಲ್ಫೊ ಸೂತ್ರದಂತೆಯೇ ಇದೆ. ಆದರೆ ಈ 
ವಿಧಾನದಲ್ಲಿ ವಿನ್ಯಾಸವನ್ನು ಕೈಯಿಂದ ಕೆತ್ತುವ ಬದಲು, ತಿಳುವಾದ ಪರದೆಯ ಮೂಲಕ ವಿನ್ಕಾ 
ಸದ ಛಾಯಾಚಿತ್ರವನ್ನು ತೆಗೆದುಕೊಳ ಲಾಗುವುದು. ಪರದೆಯ ಮೇಃ ಸಣ್ಣ ಚುಕ್ಕೆ ಗಳು 
ಬಿದ್ದಿರುತ್ತವೆ. ಈ ಚುಕ್ಕೆಗಳನ್ನು ರಾಸಾಯನಿಕ ವಸ್ತುಗಳ bE ಯಾಂತ್ರೀಕೃತ 
ವಿಧಾನದಲ್ಲಿ ತಾಮ್ರದ ಹಾಳೆಯ ಮೇಲೆ ಲೆ ಒತ್ತಲಾಗುವುದು. ಚುಕ್ಕೆಗಳಲ್ಲಿನ ಪೊಳ್ಳು ಭಾಗವು 
ಮಸಿಯನ್ನು ಪಡೆಯುತ್ತದೆ. ಅದನ್ನು ಕಾಗದದ ಮೇಲೆ ಒತ್ತಿದಾಗ, ವಿನ್ಯಾಸವು ಅದರೆ ಮೇಲೆ 
ಬೀಳುತ್ತದೆ. 1952ರಿಂದ ಭಾರತದ. ಅಂಚೆ ಸ್ಟಾಂಪುಗಳನ್ನು ಫೊಟೊಗ್ರ ವ್ಯಾರ್‌ ವಿಧಾನದಲ್ಲಿ 
ಮುದ್ರಿಸಲಾಗುತ್ತಿದೆ. 


ಪ್ರತಿ ವಿಧಾನವೂ ತನ್ನದೇ ಆದ ವಿಶಿಷ್ಟತೆ ಮತ್ತು ಉಪಯುಕ್ತತೆಯನ್ನು ಹೊಂದಿರುತ್ತದೆ. 


ಸ್ಟಾಂಪುಗಳ ತಯಾರಿಕೆಗಾಗಿ ಅಕ್ಷರ ಮುದ್ರಣವನ್ನು ಈಗಲೂ ಬಳಸಲಾಗುವುದು, ಆದರೆ 
ಮುಖ್ಯವಾಗಿ ಸಮಪ್ರತಿಯ ಮುದ್ರಣದ ಸಲುವಾಗಿ ಅದನ್ನು ಬಳಸಲಾಗುವುದು. 





ಇ ಹಾಗ ಡಾ 5 ಖಿ ps _ ರಾ ಗೆ ಕಾ ಕಲ ಲಾ ಸ್ಮ ಜಾಗೆ ಗಾಊ 
ಸಿಷ ವಾದ ಗೆರೆಗಳ ಉತ್ತಮ ಪವರ್‌ ಮುದ್ರಣದ ಆಗತ ವಿಲಿದ ವಿನ್ನಾಸದ ಮುದ್ಯಣಕೆ. 
wu ನಂ ಥ್ರ £ pe 3 ಚ) ತ್ರ 
ಇರ್ಲಿ pe NS ಬ ದು ಹಾಳ ತ್ಲ ದ ಹಾ] ಖಿ 
ಫೊಟೊಗ್ರವ್ಯೂರ್‌ ವಿಧಾನ ಅತ್ಯುತ್ತಮವಾಗಿರುತ್ತದೆ. 


ಉ 
ಗ್ರವ್ಯೂರ್‌ ಮತ್ತು ಲಿಥೊಗ್ರಫಿ--ಈ ಮೂರೂ ವಿಧಾನಗಳ ಸಂಯೋಜನೆಯಿಂದ ಕೂಡಿದ 


ಗಳನ್ನು ಅಭಿವ ದ್ರಿ ಪಡಿಸಲಾಗಿದೆ. 





ಇ 


PT ಲಅಳಚರ ತವ. 





RA ಭವ ಭಷ] 7೪ ೪೫೯ 81 


$ 
6 
6 
kd 
5 
1 
೪ 
ಇ 
8 
ತ 
8 
ಶಿ 
ಶಿ 
ಣೆ ಇ 
ಹ 6 
9 
| p 
ಇ 
5 
ಇ 
8 
ಇ 
6 
9 
ಶಿ 
ಕ 
8 
ತ 
6 
ಚ 6 
ನ 4 
ಷ ಜಿ 
4 
8 4 
8 
6 
ಕಾ 
ಈ 


ಎ.ಡಿ ದಾಯುದಾ ಎಡಿವಿಪಿನಿವ ಎಡಿಎ ವಾದುದು ವಿವಾ ವುಚದು ಎಮಿ ಒದ ಬ ಒಬ ಹದು ಎ 












SALE] 


MASSE 


ಕ್ಕಾಗಿ ಅಂಚೆ ಕಚೆ: ರಿಗಳ ಗೆ ಕಳಿಸುವ ಮುನ್ನ 
ಅವನ್ನು ಕೂಲಂಕಶವಾಗಿ ಪರೀಕ್ಷಿಸಲಾಗುವುದು. 
ಆದರೂ, ಕೆಲವುಸಲ ದೋಷಯುಕ್ತ ಸ್ಟಾಂಪು 
ಗಳು. ನುಸುಳಿಕೊಂಡು, ಮಾರಾಟಕ್ಕಾಗಿ ' 
ಹೋಗುತ್ತವೆ. ಇಂತಹ ದೋಷಯುಕ್ತ ಸ್ಟಾಂಪು LEE 
ಗಳನ್ನು ಕೊಳ್ಳಲು ಜನ ಸಾಮಾನ್ಯವಾಗಿ hs 
ಹಂದೆಗೆಯುತ್ತಾ ಈ ಆದರೆ ಸ್ಟಾಂಪು ಸಂಗ್ರಹಕಾರರು ಇಂತಹ ದೋಷಯು 
ಪಡೆಯಲು ಹಾತೊರೆಯುತ್ತಿರುತ್ತಾರೆ. 





(CM 
3 
O 
«1 
ಹಾ 
ಪೌ 
cL 
AO 


ಸ್ಟಾಂಪುಗಭ ಮುದ್ರಣದಲ್ಲ ವಿವಿಧ ರೀತಿಯ ತಪ್ಪ್ಪಗಳು ಮತ್ತು ೀಡಗಳು 
ಉಂಟಾಗುತ್ತವೆ. ಅವುಗಳ ಸಾವ ಮಾನ್ಕವಾಗಿ ಕಾಣಬರುವ ಕೆಲವು ದೊ:ಷಗಳು ಈ ರೀತಿ 
ಇವೆ: 


ಕೆಲವು ಸಲ, ಲೋಹದ ಹಾಳೆಯ ಮಃ: ಟ್ಟಿರುವ ವಿನ್ಯಾಸವೊಂದು ಇತರ ವಿನ್ಯಾಸ 
ಗಳೊಡನೆ ಸರಿಹೊಂದುವುದಿಲವೆಂಬ ಕಾರಣದಿಂದ. "ಅದನ್ನು ನಾಶಪಡಿಸಿ, ಅದರ ಸ್ಥಾನದಲ್ಲಿ 
ಬೇರೊಂದನ್ನು ಇಡಬೇಕಾಗುತ್ತದೆ. ಮೊದಲ ವಿನ್ಯಾಸವನ್ನು ಸರಿಯಾಗಿ ಅಳಿಸಿಹಾಕದಿದ್ದಲ್ಲಿ 
ಅಧ ೪ ಯ “ಖೆಗಳು ಮುದ್ರಿ 
ಕ 


ತ್ರ 
`ಫ್ರೆಷ್‌-ಎಂಟ್ರಿ” ಎಂದು ಕರೆಯಲಾಗುವುದು. 


- 


41 


ರೀ-ಎಂಟ್ರಿ (ಮರು ಪ್ರವೇಶ) 


ವಿನ್ಯಾಸವುಳ್ಳ ಹಾಳೆ ನಶಿಸಿಹೋದಲ್ಲಿ, ಇಲ್ಲವೆ ವಿನ್ಯಾಸಕ್ಕೆ ಜಖಂ ಆದಲ್ಲಿ, ವಿನ್ಯಾಸದ 
ಆಕ್ಬರ-ರೇಖೆಗಳನ್ನು `ಹರಿತ'ಗೊಳಿಸಲಾಗುವುದು. ಇಂತಹ ದುರಸ್ತಿಯನ್ನು "ರೀ-ಎಂಟ್ರಿ 
ಎಂದು ಕರೆಯಲಾಗುವುದು. 


ರೀ-ಟಿಚ್‌ (ತಿದ್ದುವುದು) 


ಲಿಥೊಗ್ರಫಿ ವಿಧಾನದ ಮೂಲಕ ಮುದ್ರಿಸುವಾಗ, ಸ್ವಲ್ಪ ಕಾಲದ ಮುದ್ರಣದ ನಂತರ 
ಕಲ್ಲಿನ ಮೇಲಿನ, ಅಥವಾ ಹಾಳೆಯ ಮೇಲಿನ ವಿನ್ಯಾಸದ ಒಂದು ಭಾಗ ನಶಿಸಿಹೋಗಬಹುದು. 
ಮತ್ತಷ್ಟು ಮುದ್ರಿಸುವ ಮುನ್ನ ಈ ಭಾಗವನ್ನು ತಿದ್ದ ಸರಿಪಡಿಸಬೇಕು. ಹೀಗೆ ತಿದ್ದಿದ ಭಾಗ 
ಕೆಲವು ಸಲ ಸ್ಟುಂಪಿನ ಮೇಲೆ ಸ್ಪಷ್ಟವಾಗಿ ಕಾಣುತ್ತಿರುತ್ತದೆ. ಈ ದೋಷವನ್ನು “ರೀ-ಟಚ್‌' 
ಎಂದು ಕರೆಯಲಾಗುವುದು. 


ಟೀಟ್‌-ಬೆಪೆ (ತಲೆಕೆಳಗು) 


ಮುದ್ರಣದ ಹಾಳೆಯ ಮೇಲೆ ಗುರುತುಮಾಡುತ್ತಿರುವಾಗ, ಇಲ್ಲವೆ ಕಲ್ಲಚ್ಚಿನ ಮೇಲೆ 
ವಿನ್ಯಾಸವಿಡುತ್ತಿರುವಾಗ, ಒಂದು ವಿನ್ಯಾಸ ತಲೆಕೆಳಗಾಗಿ ಬೀಳಬಹುದು. ಒಂದೊಂದು ಸ್ಟಾಂಪನ್ನು 
ಬಿಡಿಬಿಡಿಯಾಗಿ ಹರಿದಾಗ ಈ ತಪ್ಪ ಕಾಣು 
ವುದಿಲ್ಲ ಆದರೆ ಹಾಳೆಯ -ಮೇಲೆ ಒಂದರ ಪಕ 
ದಲ್ಲೊಂದು ಇರುವಾಗ ಈ ತಪ್ಪು ಸ್ಪಷ್ಟವಾಗಿ 
ಕಾಣುತ್ತದೆ. ಇದನ್ನು 'ಟೇಟ್‌-ಬೆಷೆ'ಯೆಂದು 
ಕರೆಯಲಾಗುವುದು. 





ಡಬ್‌ ಲ್‌ (ಜೋಡಿ) 


ವಿವಿಧ ರೀತಿಯ "ಡಬ್‌ಲ್‌ 'ಗಳಿರುತ್ತವೆ. ಮುದ್ರಿಸುತ್ತಿರುವಾಗ ಕಾಗದದ ಹಾಳೆ 
ಯೊಂದು ಎರಡುಸಲ ಯಂತ್ರದಡಿಗೆ ಹೋದಲ್ಲಿ, ವಿನ್ಯಾಸವು ಒಂದರ ಮೇಲೊಂದರಂತೆ 


42 


p ಇ 13% 1 ಕ 1% ಡಿ ಡಿ ಡಂ: 


ಎರಡುಸಲ ಬೀಳುತ್ತವೆ. ಹೀಗೆ ಒಂದರಮೇ 
ಲೊಂದು ಬಿದ್ದ ಮುದ್ರಣದ ಅಂತರ ಹೆಚ್ಚಾ 
ದಷ್ಟೂ ಅದರ ಮೌಲ್ಯವೂ ಹೆಚ್ಚಾಗುತ್ತದೆ. 


ಕೆಲವು ಸಲ ಹಾಳೆಯನ್ನು ತಪ್ಪಿ 
ನಿಂದಾಗಿ ಎರಡುಸಲ ಮುದ್ರಿಸಬಹುದು. 
ಅಂದರೆ, ಮುಂಭಾಗದಲ್ಲೊಂದು ಸಲ 
ಮತ್ತು ಹಿಂಭಾಗದಲ್ಲೊಂದು ಸಲ ಮುದ್ರಿತ 
ಗೊಳ್ಳಬಹುದು. ಇದರ ಫಲವಾಗಿ ವಿನ್ಯಾಸ 
ಕಾಗದದ ಎರಡೂ ಪಾರ್ಶ್ರದಲ್ಲೂ ಬಿದ್ದಿರು 
ತ್ತದೆ. ಇಂತಹ ದೋಷ, ಸ್ಫಾಂಸ್ಕ ಸಹಿಗ್ರಹಣೆ 
ಯಲ್ಲಿ ತುಂಬ ಮಹತ್ವಪೂರ್ಣ ಅಂಶದ್ದಾ 
ಗಿರುತ್ತದೆ. 





ಸ್ಟಾಂಪಿನ ವಿನ್ಯಾಸದಲ್ಲಿ ಒಂದಕ್ಕಿಂತ 

ಹೆಚ್ಚು ಬಣ್ಣ ಗಳಿದ್ದಲ್ಲಿ, ಎನ್ಯಾಸದ ಮೇಲೆ 

ಎಷ್ಟು ಬಣ್ಣಗಳಿರುತ್ತದೊ ಅಷ್ಟುಸಲ ಸ್ಟಾಂಪನ್ನು ಮುದ್ರಿಸಬೇಕಾಗುತ್ತದೆ. ಹೀಗೆ ಪ್ರತಿ 

ಒಣ್ಣ ವನ್ನು ಮುದ್ರಿಸುವಾಗಲೂ, ಸ್ಟಾಂಪನ್ನು ಸರಿಯಾದ ಸ್ಥಳದಲ್ಲಿ ಜೋಡಿಸಲು ಹೆಚ್ಚು 

ಜಾಗರೂಕತೆಯನ್ನು ವಹಿಸಬೇಕಾಗುತ್ತದೆ. ಈ ಹೊಂದಾಣಕೆಯಲ್ಲ ಸ್ವಲ್ಪ ತಪ್ಪಾದರೂ 

ಸ್ಟಾಂಪ್‌ ದೋಷಯುಕ್ತವಾಗುವುದು ಹಾಗೂ ಅಂತಹ ಸ್ಟಾಂಪುಗಳು, ಸಂಗ್ರಹಕಾರರಿಗೆ 
ಅಮೂಲ್ಯವಾದದ್ದಾಗಿರುತ್ತದೆ. 


ಕಿಸ್‌ (ಚುಂಬನ) 


ಮುದ್ರಿತ ಹಾಳೆಗಳನ್ನು ತೆಗೆಯುತ್ತಿರುವಾಗ, ಅಜಾಗರೂಕತೆಯಿಂದೂಗಿ ಕೆಲವುಸಲ 
ಮುದ್ರಿತ ಹಾಳೆಯು ವಿನ್ಯಾಸವುಳ್ಳ ಲೋಹದ ಹಾಳೆಗೆ ತಾಕಬಹುದು. ಇದರಿಂದ, 
ಕೆಲವು ಸ್ಟಾಂಪುಗಳ ಮೇಲೆ ವಿನ್ಯಾಸದ ಗುರುತು ಮತ್ತೆ ಬೀಳಬಹುದು. ವಾಸ್ತವವಾಗಿ 
ಇದು "ಜೋಡಿ' ಗುರುತಾಗಿರುವುದಿಲ್ಲ. ಇಂತಹ ದೋಷವನ್ನು 'ಕಿಸ್‌' ಎಂದು ಕರೆಯ 
ಲಾಗುವುದು. 


43 


ಲರ್‌ ಮಿಸ್ಸಿಂಗ್‌ (ಬಣ್ಣ ನಾಪತ್ತೆ) 


ಕೆಲವು ಸಲ ಎರಡನೆಯ ಅಥವಾ ' ಮೂರನೆಯ ಬಣ್ಣವನ್ನು ಮುದ್ರಿಸುವಾಗ ಎರಡು 
ಹಾಳೆಗಳು ಒಟ್ಟಿಗೆ ಮುದ್ರಣಯಂತ್ರದೊಳಗೆ ಹೋಗಬಹುದು. ಇಂತಹ ಸಂದರ್ಭದಲ್ಲಿ ಕೆಛ 
ಗಿರುವ ಹಾಳೆಯ ಮೇಲೆ ಒಂದು ಬಣ್ಣ ಬೀಳುವುದಿಲ್ಲ. ಇಂತಹ ದೋಷವಿರುವ ಸ್ಟಾಂಪುಗಳಿ 
ಗಾಗಿ ಸಂಗ್ರಹಕಾರರು ಸದಾ ಅರಸುತ್ತಿ ರುತ್ತಾ ರ. 


ಇನವರ್ಟೆಡ್‌ (ತಲೆಕೆಳಗು) 


ಕೆಲವು ಸಲ ಸ್ಪಾಂಪಿನ ಅಂಚನ್ನೇ ಒಂದು ಬಣ್ಣ ದಿಂದಲೂ, ವಿ ಎನ್ಯಾಸದ ಮಧ್ಯಭಾಗವನ್ನು 
ಮತ್ತೊಂದು ಬಣ್ಣದಿಂದಲೂ ಮುದ್ರಿಸಬೇಕಾಗುವುದು. ಆಂಚನ್ನು ಸಬಳ ನಂತರ, 
ಎರಡನೇ ಮುದ್ರಣಕ್ಕಾಗಿ ಹಾಳೆಯನ್ನು 


ಈ 
ಸಂಬಂಧಿಸಿದಂತೆ, "ಶಲೆಕೆಳಗಾಗಿ' ಬೀಳುತ್ತ 


ವಿವಿಧ ಮಸಿಯ ಮಿಶ್ರಣದಿಂದಾಗಿ, ಕೆಲವು ಸಲ ಒಂದೆ: ಬಣ್ಣದ ಮನಿಯ ತ ರು 
ಸ್ನಲ್ಪ ವೃತ್ಕಾಸವಿದ್ದು, ಈ ವೃತ್ಲಾಸ ಸ್ಟಾಂಪಿನ ಮೇಲೆ ಸ್ಪಷ್ಟವಾಗಿ ಕಾಣುತ್ತಿರುತ್ತದೆ. ಹಿಂದೆ 
ವಲ ರಿ ಶಿ o ಎಶ ಲಿ ಬ ಮ ಶಂ 
ಸ್ಟಾಂಪುಗಳ ಮುದ್ರಣದಲ್ಲಿ ಈ ದೋಷ ಸಾಮಾನ್ಯವ.ಗಿ ಕುಣಬರುತ್ತಿತ ತ್ತು. 


ಫ್ಲಾಸ್‌ (ಲೋಪ) 

ಸ್ಟಾಂಪ್ರಗಳನ್ನು ಮುದ್ರಿಸುತ್ತಿರುವಾಗ. ಕೆಲವು ಸಲ, ಹಾಳೆಗಳು ಮಡಚಿಕೊಂಡಲ್ಲಿ 
ಇಲ್ಲವೆ ಸುಕ್ಕಾದಲ್ಲಿ. ಇವುಗಳಿಂದ, ಮುದ್ರಿತ ಸ್ಥಾ ೦ಪುಗಳ ಮೇಲೆ ಬಿಳಿಯ ಪಟ್ಟಿ ಬೀಳಬಹುದು. 
ಕೆಲವು ಸಲ ಸ್ಟಾಂಪ್ರಗಳ ವಿನ್ಮಾಸದ ಒಂದು ಭಾಗವೇ ನಾಪತ್ತೆಯಾಗಿರಬಹುದು. ಇವುಗಳನ್ನು 


ಸ್‌' ಅಥವ 'ಫ್ರೀಕ್ಸ್‌' (ಕಲೆ) ಎಂದು ಕರೆಯಲಾಗುವುದು. 


[ee] 


tL 


ಸ್ಟಾಂಪ್ರಗಳ ಸಂಗ್ರಹಣೆಯು, ಇಂತಹ ದೋಷಯುಕ್ತ ಸ್ಟಾಂಪುಗಳನ್ನು ಒಳಗೊಂಡದ್ಲ 
ಅದು ಹೆಚ್ಚು ಆಸಕ್ತಿಯುತವಾಗಿರುತ್ತದೆ. ಅದ್ದರಿಂದ ಸ್ಟಾಂಪು ಸಂಗ್ರಹಕಾರನು ಜಾಗರೂಕತೆ 
ಯಿಂದ ಗಮನಿಸುತ್ತಿದ್ದು ಇಂತಹ ದೊ: ಷಯುಕ್ತ ಸ್ಟಾಂಪುಗಳನ್ನು ಪತ್ತೆ ಹಚ್ಚೆ. ಅವನ್ನು ತನ್ನ 


ಸಂಗ್ರಹದಲ್ಲಿ ಸೇರಿಸಬೇಕು. ಇಂತಹ ದೋಷಯುಕ್ತ ಸ್ಟಾಂಪುಗಳ ಸಂಗ್ರಹಣೆಯು ಆಸಕ್ತಿಯುತ 
ವಾಗಿರುವುದು ಮಾತ್ರವಲ್ಲದೆ, ಅಮೂಲ್ಯವೂ ಆಗಿರುತ್ತದೆ. ಕೈಯಿಂದ ಕೈಗೆ ಬದಲಾಯಿಸಿದಂತೆ. 
ಅವುಗಳ ಮೌಲ್ಯವೂ ಹೆಚ್ಚಿ , ಅವು ಅಪಾರ ಹಣ ತರುವುದರಿಂದ ಇಂತಹ ಸ್ಟಾಂಪುಗಳನ್ನು 
ಪಡೆಯಲು ಸಂಗ್ರಹಕಾರರು ಸದಾ ಕಾಶುರರಾಗಿರುತ್ತಾರೆ. 


ಇಲ ಸೂಚಿಸಲಾಗಿರುವ ದೋಷ 
ಗಳೆಲ್ಲಾ ಮುಖ್ಯವಾಗಿ ಮುದ್ರಣದಿಂದ 
ಉಂಟಾಗಿರುತ್ತವೆ. ಆದ್ದರಿಂದ ಸಂಗ್ರಹ 
ಕಾರನು ಮುದ್ರಣದ ತಪ್ಪುಗಳುಳ್ಳ ಸ್ಟಾಂಪು 
ಗಳನ್ನು ಪಡೆಯಲು ಎಚ್ಚರದಿಂದ ಗಮನಿಸು 
ತ್ರಿರಬೇಕು,. ಇಂತಹ ಕೆಲವು ತಪ್ಪು 
ಗಳು ಸ್ಟಾಂಪು ಇತಿಹಾಸವನ್ನೇ ಸೃಜನಸಿವೆ. 
'ಇನ್‌ವರ್ಟ್‌' ಸ್ಟಾಂಪಿನ ಮೂರು ಉದಾ 
ಹರಣೆಗಳು, ಸಂಗ್ರಹಕುರನು ತನ್ನ ಸ್ಟಾಂಪು 

Ack ಪಾಷ ಎಮು ಮುತ 
ಗಳನ್ನು ಪರೀಕ್ಬಿ ಸುವುದು ಎಮು ಮಹತ್ವಿ 
ಪೂರ್ಣವಾದದ್ದೆಂಬುದನ್ನು ಸೂಚಿಸುತ್ತದೆ. 


"ಭಾರತೀಯ 4- ಆಣೆಯ ತಲೆಕೆಳಗು 
ತಲೆಯ” ಸ್ಟಾಂಪುಗಳು ಹೆಚ್ಚು ಮಹತ್ವ 
ಪೂರ್ಣವಾದದ್ದಾಗಿದೆ. 1854ರಲ್ಲಿ ಸರ್ವೆ 
ಯರ್‌ ಜನರಲ್‌ ಕಚೇರಿಯಲ್ಲಿ ಲಿಥೊಗ್ರಫಿಕ್‌ 
ವಿಧಾನದಿಂದ ಮುದ್ರಿಸಿದ ಮೊದಲ ಅಖಿಲ 
ಭಾರತ ಸ್ಟಾಂಪುಗಳಲ್ಲಿ ಇದೂ ಸೇರಿತ್ತು. 
ಈ ಸರಣಿಗಳಲ್ಲಿ 4-ಆಣೆಯ ಸ್ಪಾಂಪುಗಳನ್ನು ಮಾತ್ರ ಎರಡು ಬಣ್ಣದಲ್ಲಿ ಮುದ್ರಿಸಬೇಕಾ 
ಗಿತ್ತು. ಉಳಿದೆಲ್ಲಾ ಸ್ಟಾಂಪುಗಳೂ ಒಂದೆ: ಬಣ್ಣದಲ್ಲಿದ್ದುವು. ಸ್ಟಾಂಪಿನ ಅಂಚನ್ನೂ ಮತ್ತು 
ತಲೆಯನ್ನೂ ಪ್ರತ್ಯೇಕ ಮುದ್ರಣಗಳಲ್ಲಿ ಛಾಪಿಸಬೇಕಾಗಿತ್ತು. ಮುದ್ರಣ ಸಮಯದಲ್ಲಿ, 
ತಲೆಯು ಅಂಚಿಗೆ ಹೋಲಿಸಿದಲ್ಲಿ ತಿರುಗುಮುರುಗಾಗಿ ಬಿದ್ದಿತ್ತು. ಆದರೆ, ಈ ತಪ್ಪ 1874ರ 
ವರೆಗೆ ಪತ್ತೆಯಾಗಲಿಲ್ಲ... 'ಭಾರತೀಯ 4-ಆಣೆಯ ತಲೆಕೆಳಗು ತಲೆಯ' ಈ ರೀತಿಯ 
24 ಸ್ಟಾಂಪ್ರಗಳು ಈಗಲೂ ಇವೆ. ಈಗ ಈ ರೀತಿಯ ಪ್ರತಿ ಸ್ಟಾಂಪಿನ ಬೆಲೆ 1,400 
ಪೌಂಡ್‌ಗಳಿಗೂ (ರೂ. 25,200) ಹೆಚ್ಚಾಗಿದೆ. 





45 


1869ರಲ್ಲಿ ಅಮೆರಿಕ ಸಂಯುಕ್ತ ಸಂಸ್ಥಾನದಲ್ಲೂ ಇದೇ ರೀತಿಯ ತಪ್ಪನ್ನು ಮಾಡ 
ಲಾಯಿತು. ಆಗ, 1, 2, 3, 6, 10, 12, 15, 24, 30 ಮತ್ತು 90-ಸೆಂಟ್‌ಗಳ ಮೌಲ್ಯದ 
ಹತ್ತು ಸ್ಟಾಂಪುಗಳನ್ನು ಹೊರಡಿಸಲಾಯಿತು. ಕಡಿಮೆ ಮೌಲ್ಯದ ಸ್ಟಾಂಪುಗಳನ್ನು ಒಂದೇ ಬಣ್ಣ 
ದಲ್ಲಿ ಮುದ್ರಿಸಲಾಗಿತ್ತು. ಹೆಚ್ಚು ಮೌಲ್ಯದ ನಾಲ್ಕು ಸ್ಟಾಂಪುಗಳನ್ನು ಎರಡು ಬಣ್ಣಗಳಲ್ಲಿ 
ಮುದ್ರಿಸಲಾಯಿತು. ಸರ್ಕಾರೀ ಏಜೆಂಟನು ಇವುಗಳನ್ನು ಮಾರಾಟಮಾಡುತ್ತಿದ್ದಾಗ 15-ಸೆಂಟ್‌ 
ಮೌಲ್ಯದ ಸ್ಟಾಂಪುಗಳ ಒಂದು ಇಡೀ ಹಾಳೆಯಲ್ಲಿ, ಪ್ರತಿ ಸ್ಟಾಂಪಿನಲ್ಲೂ, ಮಧ್ಯದ ವಿನ್ಮಾಸವು 
ತಲೆಕೆಳಗಾಗಿ ಮುದ್ರಿತವಾಗಿದ್ದನ್ನು ಗಮನಿಸಿದ. "ಕೊಲಂಬಸ್‌' ನೆಲದ ಮೇಲೆ ಇಳಿಯುತ್ತಿದ್ದ 


24-ಸೆಂಟ್‌ಗಳ ಏರ್‌ಮೇಲ್‌ 'ಇನ್‌ವರ್ಟ್‌'. 





ಚಿತ್ರವನ್ನು ಈ ವಿನ್ಯಾಸ ಒಳಗೊಂಡಿತ್ತು. ನಂತರದ ವರ್ಷಗಳಲ್ಲಿ 24-ಸೆಂಟ್‌ನ ಮತ್ತು 30- 
ಸೆಂಟ್‌ನ ಮೌಲ್ಯದ ಸ್ಟಾಂಪುಗಳಲ್ಲೂ ಇದೇ ದೋಷವಿದ್ದುದನ್ನು ಪತ್ತೆಹಚ್ಚಲಾಯಿತು 
ಉಪಯೋಗಿಸಲ್ಪಡದ ಈ ರೀತಿಯ ಸುಮಾರು ಎಂಟು "ತಲೆಕೆಳಗು' ಸ್ಟಾಂಪುಗಳು ಈಗಲೂ 
ಇರುವುದು ಗೊತ್ತಾಗಿದೆ. ಈ ಪೈಕಿ 15-ಸೆಂಟಾ ಮೌಲ್ಯದ ಸ್ಟಾಂಪು ತುಂಬ ಅಪರೂಪವಾಗಿದ್ದು 
ಇಂತಹ ಪ್ರತಿ ಸ್ಟಾಂಪಿನ ಬೆಲೆ 16,000 ಪೌಂಡ್‌ಗಳು (ರೂ. 2,88,000). 30-ಸೆಂಟ್‌ 
ಸ್ಟಾಂಪಿನ ಬೆಲೆ ತಲು 7,೨00 ಪೌಂಡ್‌ಗಳು (ರೂ. 1,35,000). “24-ಸೆಂಟ್‌ ಇನ್‌ವರ್ಟ್‌' 
ಸ್ಟಾಂಪಿನ ಬೆಲೆ ತಲಾ 6,500 ಪೌಂಡ್‌ಗಳು (ರೂ. 1,17,000). 


46 


ತನ್ನ ಸ್ಟಾಂಪುಗಳನ್ನು ಜಾಗರೂಕತೆಯಿಂದ ಪರಿಶೀಲಿಸದ ಸಂಗ್ರಹಕಾರನು ದೊಡ್ಡ 
ಸಂಪತ್ತನ್ನೇ ಕಳೆದುಕೊಳ್ಳಬಹುದು. "ಯೂವಎಸ್‌ಎ 24-ಸೆಂಟ್ಸ್‌ ಏರ್‌ ಮೇಲ್‌ ಇನ್‌ವರ್ಟ್‌' 
ಸ್ಟಾಂಪಿನ ದೋಷವನ್ನು ಮೊದಲು ಗಮನಿಸಿದ ಶ್ರೀ ಡಬ್ಲ್ಯೂ. ಟಿ. ರೂಬೆಯಷ್ಟೇ, ಪ್ರತಿ 
ಸಂಗ್ರಹಕಾರನೂ ಎಚ್ಚರದಿಂದಿರಬೇಕು. ಅಮೆರಿಕ ಸಂಯುಕ್ಷ ಸಂಸ್ಥಾನದ ಅಂಚೆ ಕಚೇರಿಯು 
1918ನೇ ಮೇ 13ನೇ ತಾರೀಖು 24-ಸೆಂಟ್‌ನ ಹೊಸ ಏರ್‌ ಮೇಲ್‌ ಸ್ಪಾಂಪನ್ನು ಹೊರಡಿ 
ಸಿತು. ಹಾರಾಟ ನಡೆಸುತ್ತಿದ್ದ ವಿಮಾನದ ಚಕ್ರವನ್ನು ವಿನ್ಯಾಸವು ಒಳಗೊಂಡಿದ್ದು, ಅದನ್ನು 
ಎರಡು ಬಣ್ಣದಲ್ಲಿ ಮುದ್ರಿಸಲಾಗಿತ್ತು. ವಾಷಿಂಗ್‌ಟನ್‌ನ ಉತ್ಸಾಹೀ ಸ್ಟಾಂಪು ಸಂಗ್ರಹಕಾರ 
ನಾದ ಶ್ರೀ ರೂಬೆ, ಹತ್ತಿರದ ಅಂಚೆ ಕಚೇರಿಯಿಂದ ಒಂದು ಹಾಳೆಯಷ್ಟು ಸ್ಟಾಂಪುಗಳನ್ನು 
ಕೊಂಡನು. ತಾನು ಕೊಂಡ ಹಾಳೆಯಲ್ಲಿನ ಸ್ಟಾಂಪುಗಳಲ್ಲಿ, ಮಧ್ಯದಲ್ಲಿದ್ದ ವಿಮಾನ ತಲೆಕೆಳಗಾಗಿ 
ಬಿದ್ದುದನ್ನು ಕಂಡು ಅವನು ಆಶ್ಚರ್ಯಚಕಿತನಾದನು. ಆ ಹಾಳೆ ಒಂದು ಅಪರೂಪದ ವಸ್ತು 
ವಾಗಿತ್ತು. ಒಂದು ವಾರದ ನಂತರ ಅವನು ಆ ಹಾಳೆಯನ್ನು 15.000 ಡಾಲರ್‌ಗಳಿಗೆ (ರೂ. 
1,10,000) ಮಾರಿದನು. ನಂತರ ಅದು ಹಸ್ತ ಬದಲಾಯಿಸಲ್ಪಟ್ಟು 20,000 ಡಾಲರ್‌ 


ಸಿಕ್‌ 
ಇಗ 

~ 
2” 5 


ಗಳಿಗೆ (ರೂ. 1,47,000) ಮಾರಾಟವಾಯಿತು. ಅನಂತರ ಕರ್ನಲ್‌ ಗ್ರೀನ್‌ ಎಂಬುವನು ಈ 
ಸ್ಟಾಂಪುಗಳನ್ನು ಒಟ್ಟೊಟ್ಟಾಗಿ ಮತ್ತು ಬಿಡಿಬಿಡಿಯಾಗಿ ಮಾರಾಟ ಮಾಡಿದನು. 1940ರಲ್ಲಿ 
ಇಂತಹ ಒಂದು ಸ್ಟಾಂಪಿನ ಬೆಲೆ 4,100 ಡಾಲರ್‌ಗಳಾಗಿತ್ತು (ರೂ.30,200). 


ಅಂಚೆ ಸ್ಟಾಂಪು ಸಂಗ್ರಹಣೆಯು ಎಷ್ಟೊಂದು ಉತ್ತೇಜಕ ಹವ್ಯಾಸವೆಂಬ ಬಗ್ಗೆ ಈಗ 
ನಿಮಗೊಂದು ಅಭಿಪ್ರಾಯ ಬಂದಿರಬಹುದು. ಕೆಲವು ವೇಳೆ ಅದು ಅನಿರೀಕ್ಷಿತವಾಗಿ ಲಾಭ 
ದಾಯಕವೂ ಆಗಬಹುದು. ನಿಮ್ಮ ಸಂಗ್ರಹದಲ್ಲಿರುವ ಸ್ಟಾಂಪೊಂದು, ಒಂದು ದಿನ ಅತ್ಯಮೂಲ್ಯ 
ಆಗಬಹುದು. ಆದರೆ ಎಲ್ಲಕ್ಕಿಂತ ಮಿಗಿಲಾಗಿ, ಸ್ಟಾಂಪ್‌-ಸಂಗ್ರಹಣೆಯು ಇತರ ದೇಶಗಳ ಬಗ್ಗೆ 
ನಿಮಗೆ ಅಪಾರ ತಿಳಿವನ್ನು ನೀಡುತ್ತದೆ. ಈ ಆಕರ್ಷಕ ಹವ್ಯಾಸವು, ಸಂತೋಷದಾಯಕವಾಗಿ 
ಕಾಲ ಕಳೆಯಲು ಸಹಾಯಕಾರಿಯಾಗುವುದಲ್ಲದೆ, ವಿವಿಧ ವಿಷಯಗಳ ಬಗ್ಗೆ ಉಪಯುಕ್ತ 
ಸಮಾಚಾರವನ್ನು ಸಂಗ್ರಹಿಸುವಲ್ಲಿ ನೆರವನ್ನೂ ನೀಡುತ್ತದೆ. ಸ್ಟಾಂಪುಗಳ ಆಲ್ಬಮ್‌, ಸಂಗ್ರಹ 
ಕಾರರಿಗೆ, ಆನೇಕ ವಿಷಯಗಳ ಪರಿಚಯ ಮಾಡಿಕೊಡುವ ಸಣ್ಣ ವಿಶ್ವಕೋಶವಾಗಿರಬಹುದು. 





ಹತು ಗ ತ 0 ಭಳ ಲ ಭಳ ಕ ಭ್ಗಗರಳ ಭಜ UY 
1 
ಗ 


ತಾ ಶಾ ಫಾ ತೌ. ಎ. ೮ ಪಾ ಶಾ 


ಸ್ರ ಇ ಇಂ ಜಾ ಜುಂ ರ ರ್ಯ ತ ಸಗ ರ್ಟ ಇಂ ತ್ತ ಜೃ 
ಹ ಹ. ತಾ ಪೂ. 


ಬ್ರಾ ಸತು 





'ನಣಸಗಿ 0 ಗ58 1098 ಔ/. 1 / 1 4 ಶೆ ೬ ಜಗ 0 ೪ ಓಕೆ 00 11 


ತಥ ಇಷ್ಟ ಇಷ್ಟ ಗಾ: ಇಳೆ ಬ ಭ್ರ ಈ ೪ ೪ ೪ ೪೮೫ ೧೮೯. ೫ * 


ನ ತಿತ್ತು ಇದ್ಲಿ ಸಕದ 2” 





ಹ ಬ ನಾ 605 ನಾ. ಸಹಿ: ವಗ, ೬೧ 0 ಇರಾ. ಐಡಿ. ಮ. ಯ ಸ. ಜಾ 


8 
ಶಿ 
8 
॥ 
ಕ 
» 
} §& 
ಶಿ 
$ 
॥ 
$ 
) 
» 
ಹ 


ಮು ಯಯಟಬಣ ಉಡಿ ಕುಸಿ ಹಟ ಎ. 









4 
ipl hea: 
ಕೊಗು 1.1 1] pl 
$ 
6 
ಕ್ಷ 
ಕ 
₹ 
[3 
$ 
6 
ಕ್ದ 
6 
6 
೪ 
8 $ 
ಶಿ 4 
॥ ಕೆ 
[J ಕ 
ಶಿ “ 
| 6 
| $ 
ಶಿ 4 
| 4 
) ೩ 
» 6 
8 ಕ 
» 8 
4 ಕ 
ಹಿ ನಾನಾ ಬತಾ ಟಾ ವಾಲು ವಾಸು ಬಾ ಹಿಔರೆ ಹದ 
ಅಳ ೪೪ ಈ ಾಳ ೪ರ ರ ಈರ ಈ ಕ ಜಳ ೪ ೪ 1 ್‌” 
ಶಿ ಗಿ 
ಶಿ Wii Mo 1114111 iM 
INDIA POS 
8 
॥ಿ 
ಶಿ 
॥ 
| 
| 
|] 
॥ಿ 
॥ 
» 


» ರಾಹ್‌ ಸಂ uw UW UF 


ke 4 
au ofema asd del 
iv 1₹8೯/.ಡಿ:71 ೫1೯16೪ 
ಎ0 ವ ೪ EN ಓದಿ 0 ER ಈ. 0 


“We ೧ ಎ ಶೃ ಜಂ ಜ್‌ ಜು ಓಂ ಬ 





ABW ISARIKA. 
ABANINDRANATH 74008 


ಹಾ ೨ . ಟೆ ಶಾ ಜಾತ ! ಕ ಕ ದದ 


ಶ್ರ ರ ಅ. ಚರತ 7? ಅಭಾ ಘರ್‌ ಕಾರ್ಥ ಕ ಅರ್ಥ ವ ೫ ೨ 
«ಇ ಈ ೬ ನಾಯೀ ಎದು ಐ. ಇಟಿ ದಾವ ಸಬಾ ಪಟಾ ಕೆ. ಎ ಡಾ ಬಾ ಎ. ಶು ಎಡ. ಈ. ದ ಐ ಲ 


ಹ 


೬ ಶಾ ಎರಿ ಸಾ ಮಾರಾ ಪಮ ಡಾ ಮಜ. ಎ ತಡಿ ಪಾ: ಪಾ ಯು. ಫೌ. ವೆ: 0ಡ. ಆ ಎ. 2ಡಿ. ಸ. 0% ಜಾ. ಅಡು ಆಂ 


1 ೪! ೪" 1ಈ'(( ೪ ೪ ಈ 'ಗಿಗ ಇ ಗಟ್‌ 6 ೪% ೫1೪0 ಈ ೪ 0 0 ೪' 0 0 4. 14 ಟ್ರ ಇ 


SRE ಇ. ಇಷ್ಟ = ಇಂ 


ಜಾ 


ಇತ 


bb 1 ೪% 1 ೧ ಕಗ 


120% 


) 
¥ 
¥ 
) 

» 3 x IK 

೪2 | | ಫಿ 

| ಳ್ಳ 

aT © ದ 

pe. nM | | “4 f kh 

N Ta - ಕ 

¥ 

BAUMANN Sm 





0 ೪, 1 ಟ. % 1. ಈ ಟ ॥ 1 0 ಕ 6 8 






ಚ PNR 


ವು 


ತ ಕು ನಾ ಕ್ರಯ ಈ ತ ಜೀ ಚತ ಈ ಡಾ ಈಶ 0 ತಾ ೫ ಸವಾ ಈ ವಾ ಶಾ ಪ ಓ ಉಡು, ಈ ಆ. ಖಾ 


(| 


RN ER ಈೌಣಫ್ಸಾಛಾ ಗಾಗ 


TNR 






ನೇ 


. wean 


chy 


ಜು ಮಜ ಹಾಯ ಸುರ ಜಾ ಜು 






ಗೆ ತ್‌ ರ್ಗ ಗ ಹ ಇ ಗೂ ಗ: 0 ಏಗ ಗಢ  ] ರ 4% ಡ್‌ ಅ ೪೮ ಇ 


18689 amend 


೯1೫೪ ರ್ಥರ್ಕ್ಷಾರ್ಥ ರ ಇರ -ರ್ಥರ್ಕಾರ ರ್ಗ ರ್ಥ 5 ರರ್ಸಾರ್ಗಾರ್ಗರ್ಗ-1ಇ 


ಗ 





BRET ಹಡು ಈ ಎ. 


(0 ೬ ಟು ೬ ಮು ಗ೬ ಬ. ಸಶಿ. ನಡಿ, ಈ. ಸ. 1 ನ ಫೇ. 7. ಗಲ 10. ಈ: ಉಾ. ಈ. ಈ 2 09: ನಡ. ಗಡಿ; 0 10. ಸ. ೫ಡಿ; 


ಕ 
ಕ್ಸ 
ಕ್ಸ 
5 
ಕ 
4 
ಕ್ಷ 
« 
| 
ಸ 
(4 
ಸಿ 
5 
4 
ಳೆ 
8 


TEETH ಆರಾ ರಾರಾ 
CR ತ್ಹ ಹ 


Ne AL i 
DEAN 1 1 





ಮಾಡು ಯವ ಮ ಗಾಚ ವಾ ಯಾವಮಿದಾ ದಾವಾ RI 
೬ ಆಅ ಇ ಈ ಈ ಅ ಇ ಈರಾ ಕಾರ್ಥ ಈಇ೯ ವದ 


ETT Tey ಶರ್ಕರ ಜರಾ 


ಗಾನಾ ವಾದನ ಜಾ ಮ 


ತ್ತಾ SFE SE ಇರ. ಇ. ಇ: EES ಜಾ ತಾರ್ಥ TE ಜರ ೮೪ - 





6೩ ಂ ಸ. ಹಡ ದಡ. ದಡ ಬಾ ಟಿ. ಆನ; ಸಡಾ ಬ. ಚ. ತಣ. 0. 0. ಡಾ ಬ ಟಾ 


ಶಾ ಗ್‌ ಜಾ ಇ ಇಇ ರ ಹ್‌ ಆ ಆ ದಾ 





ತು ಚಾ ತ್‌ ಜಾ ೬ ಸ: ಜಂ ಜಸ 


1 1% 1 1% 1೮% ೧ 179% 10% ಹ: ಸೇ: ಗ ಟಾ: ಈ ೫: ೫ 10% 10 ಗ 


ye ಂ ಇಹ (ಬಡ 


ಶಿ ಕ 


ಸ ಮಾಡಾ ಡದ. ಎ. ಹಾ ರ ನರಾ 


ಆ ದಾ ಜಹಾ ರ್ಜ ಇ ರಾ ಜ್ಜ ಹಾ 





ಕಾಡಾ ನಾ ಈ ಹಾಧಾ ಈ ವಾ ಎ. ಹಿನ ಸು ನಾ ಮ ಮಾನೆ 





ಸು ಬಾ ಡಾ. ಹಾ ನನ ಬಾ ಬಾ 0. 0 ಈ ಡಾ ವಡಿ... ಮಾ 2೬ ದ ಹು. ೬. 09: 


LAR 





ಣ 


1670-1925 
"್‌ ರ್ಕ 
CHITTARANJAN DAS 





“anes ಕಥ ಗಡಿ Puan 
ದ ನ ಮಿ ವಾ ಬಾ 


NN NN NNN ಈ ೪ NN ರ೯ 


NN] 


ಳಾ ಇ. ಇ ಇಾ ಭೂ ೮ 


ಹಗ್ಗ 


೩... (2. 
SRP ಟಾಟಾ ಹಗೆ 


8೪-ರ್ಪರ್ಪರಾ ರ್ಗ ಗಾ ಇ ಢ'೯-೮7ರ್ಗಗರ್ಗ ಇ ಫ್‌ಗ್‌ಇರ್‌ ಇರ ಅರಳ | 
6 
ಕ್ಷ 
4 
i 
ಕ್ಷ 
4 
4 
4 
ಕ 





) 
» 
) 
| 
) 
| 
$ 
$ 
» 
॥ 
) 
| 
t 


ತಿಷ ತಾಸು. ಹಾ. ಬೆ. ನಾ. ಬ ಯ. 0. ವಾ. ವಾ. ಹಾ. ದ ಎ. ಎ. ಮ. 


“ಲಲನ 


LILY SVN Te Ae 





ಹಾದು ಬಿದಾ ನಾರ ಜಾ ಎ. ವಾ. ನವು ಮಿ, ಬಾಬಿ ನಾ ಲ ಮಮನ ಮದ ಮಾಮ 


ತ್ತ 
[3 
ತೆ 
x 


ಜತಗ ಆ WEVA 
ಹಟ ಯ ಯ 1. 
WIPO 1 A 


ARS EE ಸ ಜಾ ಯ 


SEO ಆ ಜಾರ್ಣ ಇ RN 


A ಅ ಅರ್ಥ ಅರ್ಗ ಆರ] 
ಕ 


' 


0೯18/11 


8 
ಟಟ. ಪರ್ಕ * ಇ1ಆಭಡೆ!ೆ 


8 
॥ 
ಶಿ 
} 
1 
|. 
| 
ಶಿ 
ಶ 
8 
[4 
ಶಿ 
॥ 
| 
ಶಿ 
ಶಿ 
' 
8 







Dr. RAJENDRA PRASAD 





ಶಿ 

ಶಿ 

8 
॥ ಳ್ಳ 
| "PRESIDENT OF INDIA | 
_ 1950-1962 ಕೆ 
| ಕ 
4' 
» » 6 
|] Melia FL ೧ ೪. nau ¢' 


6. ಬ ಬು ಬಿ. ಬು ಬಿ.ವಾ ಬ ನಮಿತ 


LALB ` 


ಈ 6% ಈ ಇತ ಈ ಊ ಈ ಈ ಟಬು ಜು ಎ. 4. ಎ. ಟು ಓ ಜು ಜು ಅ ಈ ಇ ಗ 


| SA RUROBINDG 


Tee 


» 5 


Fis ಟೋ ನಸ ಪ 


INDIA i 


/ 


a, 


ATM 


ಗ 


|... 





5೫35011 32 ೧1087898330 


ಗೆ 
4 
ಕ 
[| 
೪ 
ಕ 
ಕ 
ಳೆ 
6 
ಕ 
kl 
ಸೆ 
| 
6 
4 
kl 
4 
॥ 
6 
6 
ಕ 
ಕ್ಷ 
ಕ 
4 
[3 


ವಾ. ಆ 4. ಸಸ ೫. ೬ -. ಈ ಪ್ರಾ ಡಾ. ಎ. ಫಾ. 0. 2] ಈ ಡು ಜಾ. ಜೂ 





ಮ ಬೆಡಿ ಬಡ ದ. ದಾ ಬು ನ ಬಯ ನಾರು ವಾಡಿಯ ಗಾಯ 


ಇರಾ ರ್ಭ್ಗರ್ಣ' ಆ! ಕ ಜು ಜೂ 


ಗಡ) 'ಗ್‌. ೧. 10೪. 1೪ ಗಳ. ೧2 101 ಟನ್‌ ಸಬ 10 ಇರ ಇ! ಫ ಬ 4ೆ ಬ ರ್ರ ಬ್ರೂ ಭಳ 


ಇ ಸಶಿ ಹೊ ಆ re ತ. ಆ 





ar, a BAPU 
71೪! STARA GANDHI CENTENARY 


ನಾಮ ನಮಾ ಹಾ ಮಮ ಮಮನ ಹಾ ಡಾ ಡಿ. ಸಾಯ ಬೆ. 





“eee 


4 ಗ, ಗ್‌ a 





Mh IN yg ' 


ಕ್ಕ 


-NVNHSIHYYHOVH ೬ 





ಜಾ 


NY ais 


| 


| ದ್ಯ pe INDIA 3 





ಮ ತಾ ಈ ಈ ತಾ. ಜಾ ಇ 


V4 2 1] 


{lp 
PRE CUVEE INSLIM (x3 


ph 





by 





ಶೃ 





ಅಡ 
| 


Fr ೩1೯11 ಗ Jk, ke - ಇ ನಟಿ 


ಆ 1. 1! ೫ 1 10. 4% ೫% mth | 16 ಈ ಜಾ. ಉ. ಗ ಇ ಮಾ 


» ಡಾ ವಾ ಈ. ಹಾ ಬಾಡಾ ಮಾ ಎಡ. ಬಾ ತಾ ಎ. mmm RR ಜು. ಡಿ. ಎ ಮಾ ಜಾ ಪಾ 


Ad WAY ಸೆ 


ML 11 ಓಟ. Ih 1 


ಉಂ ಕ wm ಹಾ ೫ 1% ), , 


ಸಿ ಆರಾ ಫಾ ಹ ಈ ಇ ಬಕ ಇ 6 ಇ. ಆಈ ಢ್‌ ಜಂ 


ಶಿ 
b 
8 
॥ 
ಶಿ 





1 DIA 


NN 


) 
ಶಿ 
ಶಿ 
p 
॥ 
ಶಿ 
ಶಿ 
॥ 
ಶಿ 
ಶಿ 
ಶಿ 
ಶಿ 
8 
ಕ 
ಶಿ 
ಶಿ 
[4 
ಶಿ 
॥ 
» 
ಶಿ 
ಶಿ 
॥ 
ಕ 
ಶ್ರಾ 


ಕಳ್‌ ಅರಬ್‌ ಇ 


ee 55 








MS Ep 


ನ ಇ ಇ; ಇರ ಸಾ ಇರ್ಥ ಇರ ರಗ ರ್ರಾರ್ಷಾ ಕಾ ರ್ಕಾರ್ಸಾಕಾರ್ಸರ್ಥರ್ಥ್ಸ ೪ ೪ 
ಓಹಾವಾ ದಾವಾ ಮಾ ಹಾ ಎಾ ಸಿದಾ ಲಾ ಖಿ. ವಾ ದ ವಾ ಡಾ ಮಾಡಿ ಡಿ.ಚಾ ಪಚಾ ಸಾಕಿ 





ಕ್ತ TH INDIA. 

A ೫ iat; ಠ 

1809 ಹಾ fsa 1665 ಭಿ ‘ 
ABRAHAM LINCOLN ೫ ಭಿ 
ಖಾ ಬಾ ಎ ಮ ಡಾ ಬಾ ಬಾ ಎ ಗ 2 ಈ 
೬ _ 

ಕೆ ಹ 

4 

| 

ತ್ಲ 

ಳ್ಳ 

॥ 

| Y 4 

¥ : A 

೫ 160 1 

: MAXIM ಅಲನ ಆ ; 
ie ಗ ಟ್ಟ. 


ತಾ ನಾ ಇ ಮ ಯಂ “ಯ ಹಾ ಜು ಎ. ಬಡಾ ಬಾ ಢಾ ೨. ೧. ಯ. ೫೬ ಡಾ 


ರಳ ಈ ಇಡ ಇ ಫು ಇರ್ಡ್ಗ ಈ ಆ ೪ ಈ ೪೮ ೪೮ ಈ ಈ ಈ ಆಳ್‌ ಈರ ೪ ಇಇ ಈ ರ 


[1೫111111110 74 MONTE F "(೬8118101 4 


re ಬ. ಖಾ 


SE EULCINEN 


ಇಮಾ ಹಾ ಮಾಮಿ ಜಿಮಿ ನಮಮ ಮಾ 





CNN NN NN NNN NON EN ಅಟ 





OE TದU IE ಆದ್ರಿ 
ಮಾಮಾ ದುದಾ ಜಾ ಹಟಾ ಜಾಣಾ 


ರ RUIN 


UNIVERSAL 
18h 1. . 1... 





rE ಆ ಇ. ೪ ಆ ES ೮ ET Ee Ee ೪೯ 


( 
ಕ 
1 
t 
ಕ 
i 
A 
1 
1 
A 
ಕ 
॥ 
A 


ನಿ 0೩ ಯೂ. 4.7% Ph Me, My ಬ. ೪ ಗೌ, ೪,0 


ಬ TT 
ಟ್ಛಣದಿ।ಇ 


CO 94೪1/11 ೪00730 





CENT ರ್ರ ಆ ಅರರ ಆ USS ಈ ರ್ಗ ಕ್‌೪ ಆರ್‌ ಆ 
ಕ 


ಕ 
4 
6 
6 
$ 
6 
6 
ಕ್ತ 
ಕ 
6 
6 
q 
ಕ 
4 
ಕ 
( 
ಕ 
ಕ್ಷ 
6 
1 
4 
ಕ 

6 
6 





ಆಅಭಾ ಅ ಅ ಅ ಅಭ ಅಳ ರ ಅರಾ ಅ ಅಭಾ ಅರರ 
) 
ಜರ್ಕ್‌ INDIA 
ಗೆ 
॥ ( 
[| 
ಕ ಕ 
[| 
ಕ ಕ 
[| 
4 ಚ 
ಶಿ 4 
[2 ಕ 
8 [] 
| [| 
[| 
i 
ಕ್ಲ 
; 
¥ ಕ d ತ 
p | ಕ 
$ Dr W.MMHAFFHINE 6 
p BEC - 193೧0 
ಗ 


ಇ ಭ್ಯ ಇಬ ಅರ್ಗ ಛು ಭ ಡ್‌ ಬ ಜು ಗ್‌ ಭಾ ಗ ಟ್‌ ಬ ಭತ ೧ 





1 ತ ಕ್‌ ಅತ್ರ ತ y [A 
ee Se ಚಾ ಅ ಆ ವಾ್‌ ಶಿ 
' KE ಕೆ len PLENARY ASSEMBLY OF CCR 16/0 70] » ರಕ INDI A ಕ 
» ಕ " | ತ 
‘| ಕೆ 1. | 
» ಕ » y 
|) 4 ಶಿ # 
» | « ಕ » ತ 
ಶಿ ತೆ ಕ 4 
ಕ 6 "4 ಕ ಕ 

1೫ [| ಕ » ' | 4 

2 ಕ ಕ » | ¢ 

| ‘ Pp [| » ಕ್ಸ 

4 ಕ » 2 ೯ 

ಹೇ ಕ್ಲ p ಕ 

» "4 ಕ » ಕ 

ನೆ 4 ‘ ಕ 

y ಕೆ ಬಡಾ ದ ನಾ ನಾ ಗಿ ಯ ಗಾ 0 ಮಡು ತಾತ. ಯ ಯು ಈ ಎ ಹಕ » ಕ್ಕ 
» 3 4 [) 

pope 1 ಕೆ ‘ 

ANNIVERSARY ‘ ಶಿ ಕ 

ಳಿ ಕೆ 

4 coven ಎ ಗಾಡಿಯ ಬ 9 64 ಕರಿಕ್‌ಲ್‌ಲ್‌ಗಿಗಿಗಿ 9 446414 








ತ 
4 
ಕ್ತ 
ಕ 
4 


” 
॥ 
1, 
$' 
$ 
ಶಿ 
» 
» | 
» 
» 
> 
» 
ಶಿ 
| 





ವಾಮ ವಾ ಮಾಯಾ ರಾದ 00 ದಾ 
RRS ಪಾ ಡಾ ಬೆಂ ಬಾಡ ಇದು ಜು 


ತ ್ಯ (1111! | La ie 
iN ER- er PETIT: HF EN RS 


ಎಎ ಎ. ೬... ಡಾ ೩. ಒೂ.ಎ.ಎ.ಎಗ್ಗಿ jk | ; Indie National Philatelic | | | 
im ಜು bx hibition 









rh, 


ನ ತಾ ವಾವ ಪಾವಾ ಮಮಾ ದಾದ. ಮನಾ ದೇನಾ 






ಧರಸ ವಿ.ಸ. ಸದು 0. ಡು ಆ. ಈ 15. ಓಡ ಓಒ :ಒ 5 ಗು. ಮಿ. ಏ. ಗಟ X pS ಶರರ ಇ ಆಲ ಗಳ ಚು ಭಗ Uy 









| 


ಜಾ ಲೇ; 
ಬ ಯಗ. 41 
tLe 


Re RR ತಾ ತಾತಾ 


“ಶಾಸ್ತಾ ನಾವ್‌ ದು 0೬/4. 


ತ. 


MUS WEEE 


UWA INDA ML 


Ms 





INDIA 


ಕಿಅನಾವಾನಾ ವನಾನಿ ನಿ ನುಗಾ ಬ ದನಾ ಣಾ 


ಇತು ಮಾ ನ ಜಾ ಸ ನ ನುನ ನತ ನನ ಆ ಅ 


| 
| 
3 
ಡಿ 


ರಕ ರ್ಕ ಘಾ ಇರ್ಕರ್ಕರ್ಥ YT TO 
ರ್ರಿ ಅ ಅರ ಆ ಈ ಭ-ಚ್‌ ಅಆ ee 


ಕ 
4 
$ 
$ 
4 
ಕ 
4 
ಕ 
4 
ಕ 
ಕ 
4 
4 
ಕ 
4 
ಕ 
4 
ಫೆ 


MS A ಎಂಜಿ 


ಡಾ. 0. ಮಾ0,2ಿ. ನ. ವಾರಾ ಬು. ನಾಟಿ ಸಾಗಾ ವಿ ಓಡಾಟ ಗ ವು ನಾವಾ ತ ಬ 6೬ 


ಶರಾ ಸಾ ಅಭಾ ಅಚ ಇ ಆ ಆರ ಕಾ ಆರ ಈ ಆರಾ ಸರ್ಥ ಅ ಅರ್ಜ ಅ ರ್‌ ಆ 











TASS ಈರ ಅ ಆ ಆ. ಇ. ಆ ೪1 ರ್ಟ ಈರ್‌ ಗು ಇ ಗ ಆಳ ಭ್ರ ಉ ಇ ೧೪ 


RR 





EE ಈ ಅ ರಗ ಕ ಆರ್ಗರ್ಗ ರ್ಜ ೪ ೪ರ್ಪ ಇ 
೬ ಪಾ ಬಿ... ಜಾ ಜಾ. ಯು ಬಾ ಯ. nS ಬು ಪಾ ವಾ ಈಶಾ ಈ ಈ ಡಾ 


ಜ| ಯ ಎ ವಹಿ ಎ. ಸ. ಬ; ಬಡ ಖಾ. ಡಾ ಬಾ ಬಾ ಸಾ. ಈ. ಬ ಬಾ. ಮು ಬ. ನಡ. ಬಾ. ಹಾ ಬಾ. ಡಾ. ಸ ನ 


ಇರೋ ಧ ಅ ಆಧು ಅ ಾರ್ಥ ಆರ್ಟ ಉಡ ರಾ ಇಗ ಜಾರು ಸಾ ಜಾಈ ಆ ಇಹ ಈ ಇ ಇಇ ಇ ಅರ್ಜ ಜ್‌ 


ಹಾ ಬಾ ಬಾ ಎ. ಖಾ ಹಾ ಡು ಮು ಬಾ. 2ಎ ಈಾ ಹಾ ದಮ ಬಡಿ ಐ. ಬಾ ಮಾ 


ನತರ ಆರ್ಥ ಆ ೪೯ ರ್ಥ ಆ ಅರ್ಥ ಕಾಂ ಸಾ ಡೆ. 











$ಿ ಕ 
[7 ೯ 
NERA RAR | A £ ಸ 
ಸೆ ( ಲ್ನ 
| CALCUTTA HIGH COURT 1862-1962 . | 
pO. ಸ ಹ | ಛ 
| | | 19 ಗಿ { ಈ ಸ 
॥ | 4 nP I H Ky ಕ 
| ಸಿ ಇಟ ‘[ 
1 ನೆ NY 1 win TN] | ೯ 
D ಕ [| 
) RE ED Ak, ಕಾಗ ಗಾ ರ ಗಗ ಜಮ 
RAN NN. J 
EAE LSE SL ' ಚತು Te ವಾಂ 
ಹೆ ಮು ರೋ ಸಟ ಯ ತ! (11೧೫41101೩, TOURIST YEAR 1967 « 
PN ಅಟ ಡ್‌್‌ ಕೆ ರ ೬ 
॥ ತ ಸಕಕ 
INDIA POSTAGE , “೩... | 
MOA ಜಿ ಜಾಗರ BAGG | K | ಸ ಬ 1 
hd. 002 2೫. ಗ. EM 0%. ಸಮು ೫0% 0 (00. 10 (ಆಟ 0 ./ ೫% ತ. ೧ ಡದ, ಸಟ Bn ಜಾ RL TY ಕ್ಷ 
el 4 
ಆ ಗ್‌ 
8 ಜು Wo £ Lal po ೫1೨ ಜ್‌ ಕ 
; ಕ 
1 yr TEA ೧7೫1967 15 
8 


ಜರ ಅಆ 7 ಆಂ ಶಿ ದಿ ಗರ್ಗ 6 ಇಗ 9 481-611೪ 7 APY, 


ರಾಗಾ 
ಸ COCHIN SYNAGOGUE J 
RE 150-100: 


ಫಡ ಗಾ ಬಾ ಬಾಮ ಮಾ ಡಾ 6ಬ ಶಾ ಖಾ ಡಿ. ಪ್ರಾ. ಐ ಖಾ ಜಾ 





ವಾ ಮು ಯು 0. ಖಾ ಬಡಿ ಎ ಮಾ 2ಬ ಬಡ 0ಎ ಎ 2ಬ ಆ. ಬಡ ಎ. ಹ. ಸ. ಬಾ. ಮಾ. ವಾ ಮಾ ಜಾ ನಡ 

ರಕ ೪ ರ್ಶ ರ್ಮ ಕ್ಷಾರ ೪ ಈ ರ್ಕ ೪ ೮ ೫೮ ರ್ಷ ರ ೪೯೯ 
BHAKRA OAM 

ಓತ ತಾ ನ ಮ ೫ ಸ ಮೇ 





ಇ ಫಾ ಅ ಹ ಹಾ ಈ ಾ ಕಳ ಆ ಈ ಇತ ಶರ್ಜ್ರಾ ಫ್‌ ಠ ಆಂ ಥಾನ್‌ ಊಇ ಈ ಇ. ಇ 


| 


ಕರ ರಾಲ್‌ ಆ ೪ 





3 ೫ ಬೆಡಿ ಹಾ ನಾ ಬಡಾ ಬಾ. 3ರ. ಮಿ. ವಹಿ ಹಾ ಮಾ ಮು ಬಾ 


». ಮನನ ಮುನ ಹಾ ಹ ಹಾ ಬಾ. ಮ ಜಾ. ಖಾ: ಬಾ ಎ, ಜಾ ಎ 


“We 1೬0. 6ನ. ೪% ೪ ಈ! ಗಳ! ೫೪ 1೫ ಗಾ 





ಇ ಜಾ ನತ ಹಾಆ UE BS ಜಾ. ತಾತಾ ಇಮಾ 





ಯದಾ ವಾ ಹಾ: 2. ಹಾ ಪಡ ಬಿ. ಮಾ. 00. ಮು ಎ. ದಡಿ ಖಾ ಓಡ. ೬. 


ತ. ಹಾಟು ಹಾ ಬಾ ಬು ಈ. ರ. ಬ. ಬಜ ಯು ಟಾ ಐ 0ರ ಬನ. ಮ ಬಾ. ಬಡ ಬಾ ಫಾ ಟು; ನು. 


FR 





ಟೂ ಇ. ಇ! ಗ್ರಾ 1. ಈ NE 1೫ 1. ಗ ಇ( : 


ಬೀ ಗ್ರಾ 


uh 1.91 .೪%,,೫0 eh 1%. ಓ 0% 1. (1. ಗೆ 
ಗಾರ ಇರ. ಊಇದಾ ಇ ಆ ಈಸ್‌ ಆ ಆಈ ಆ ಜ್‌ ೪7ಈಊ೯ 7 


( 
$ 
1 
$ 
ಕ 
4 


4 ಗ ಗ್‌ ಈ ಈ 7% ೪ ಆಅ ಲಾ ವ ರ್ಥತ ಇ 


ರರ್ಜ್ಟ ೪೪೮ ಅಕಕ Te ರ್ಗ ೪ ಈ॥ ಕ್‌ರ್ಕರು ರ್ಟ ೪ ಈರ TEN 





¢ J 4 ಸ 
ಹಗರ್‌ 


ವಾಡು ದ ಮಾಮಿ ವಡ ಖಾವಿ ಬಾ ಮಾ, ಫಾ ಬ ವಾ ಜಡ ಮಾಮನ ರಾ ನ ಎದು. ಮಾ. 





ಕ್ಲ 
4 
( 
ಕ 
ಕ್ಷ 
q 
4 
ಕ 
6 
4 
4 
4 
ಕ್ಷ 
4 
4 
4 
ಕ್ಷ 
| 


ದ 


ಎಂತಾ ದರ್‌ ತ 


ASIAN 


ಕ nf ; 1. 1 ದ 
RRR: PRODUCTIVITY 
HVA INDIA ಲಜ್‌ 


ರಾಮ 3 ಇ ಇ 0 





[a 


PE RN % ೫. ಜ ೧ ೪ ೫೬ 


ಕವಿದ ವುಷ ಮುದಿ ದಾ ಮಿ ವವು ಎದು 


ಕ 


ಮಾಯಿ ಆನು ವಾವ ವಾವಾಮಿ ಹುದು ಹುವಾಯಿ ಹಿಡಿ. ಬಿ ಐಾ ಲನ ದಿ ಮಾವಾ ಎ 


( 


ಕ ಇ ಇತ ಇ ಇ ಈ ೪ ಚ ಆ ಇ ಫ್‌ ಈ ಆ. ಈ ಈ ಈ ೪ ೪೫ ಇ ಇ ಸರ್ಗ 7೪0 ಆ ಜಾ ೧೮ 


ಇ ರ್ಜಾ ರ್ಕ ಇ ಈ 7೪ ೪೫ ೪ ರ್ಗ ರ್‌ 


ಮಾಮಾ ದಾ ಯಾ ಯ ಬಹ. ಎ. 2 ಬಳೆ ವಾ ಬಾ ಬಾ ಸಾ ಇ ಆದ ಇಹು ಎ. ಬಾಡಾ ಡಾಬಾ ಣಾ ಔಾ 


[ 
WI 


\ 


8 
[ 
A 


A 
ಶ 
| 
॥ 
$ 
8 
M 
ಶಿ 
ಶಿ 
| 
» 
ಶಿ 
k 








Wat EA ೫1 ಕಗ ಇತ 2500625 A 
4 ಗ್ಗ INDIA ಕ 
[| 

ಕ 

[3 

[1 

ಳ್ಳ 

ಲ್ಲ 

[| 

° ಟೆ 

ಳ್ಳ 

ಳ್ಳ 

ಕ 

ಕ 

4 

` # 





ಕಾನಾ ಮ ಮು ನ ದಮನುನುಮಿಮು ಮನನ ಬಾರು ಮಾಮಿ ಹುದು ಗಾ ಈ ಈಗಾ 


Ts afl AWS MOE ಟ ಗ್ರ TE ಹ ೪ ಓಡ 


a: 
ಚ 


ಇ 


ಷು ಸಂತ ಸುಡ ತಾ ಹ. ಹಾಯ ಹ ಹಾಫಾತಾ ಈ ಶಾ 


1 


1 ಡು 1 0 0 ಗೌ Md SMM MM le mn 


ಜಾ ಎ. 0 ಬು. ಹ. ನಾಮಾ ಬಾ ಈ. ದಾಯ ದಾ. ಬಾ. ದು ದ ಬಾ ಮ 





ಗ ೫) 1% 00 16 'ಗ ೫ (ಉ ಭ 10 80 1% 11 ೧೮೯. 1 ಈ ಊ ಗಾ ಜಾ ಜಾ ಎ 


ಆ ಗ್‌ ಗ ಊ-ಳ ಭೂ ಟು ಭೂ ಈ ರ್ತ ಇ ಬ್ರಾ ೬. ಇ ಇಗ ೬೫ ಇ ಇಆ ಇ. ಜ್‌ ಇ ಲ 


Wl ೧೫ RTH 1942 QUIT INIA 


1 ಇ 





sh we, 
1 (0. 











| 
4 
4 
1 
ಕ 
4 
ಕ 
ಕ್ಷ 
4 
ಈ 
4 
6 
( 
ಕ್ಟ 
4 


ಜಾರು? 


ತ ಬಾ ತ ತಾ ತಾ ಯ. ಜಾ ಈ. ತು ಹಿ ಡಿ. ನ ಈ. 33. ನಚ ಜಮ, ಎ. ದ 0೧% ಇಂಬ 











ಈ ಗಡು ಆತ ತಳು ಇಗ 1ರ ಇ ಠ್‌ - ಗ ಆ ಫ್‌ ಇತ್ರ "೫ 19 ಊ೮ಊ. ಇ ೪% ಇನ ಇ 
ಕಿ 1 

8 diy 7" 2181411... 3 ಕ 
ಶಿ? (111/೧, (0 4 
॥ ಕೆ 
8 4 
॥ 4 
| $ 
8 4 
¥ ೪ 
೫ 1 
[3 ¥ 
೬ # 
$ [i 
[2 1 
® ೪ 
| [1 
| ೯ 
ಫಿ ಗ್ಗ 
$ ( 
» [3 
y ¥ 
[7 ಕ 
॥ 6 
॥ 4 
[ 4 
ಇ BS ಷಿ 2೩ ಮ ಮ 2೩ ೬ ಡಿ. ಎಇ. ಚ 


4 
4 
ತೆ 
ಕ 
1 
ತ 
[3 
ಷೆ 


ಗ 


ಆ 
ಮ 


HIYA INDIA 


ಸ. 2 ಗಟ ಗಟ. ಈ, ಈ ಶು ಟ) ಟ. . MM ೩ ಪಓ ಬ. .ಗ. 


ಈ. ಎ ಸಾ ಘಾ ತಾನು ಈತ ಸಾ ನಾ ತಃ 


| 
p 
| 
। 
| 
॥ 
| 
[2 
[ 
» 
$ 
} 
| 
ಶಿ 
( 


ಶಳರಳಳ NN ರಾಕಾ NO OO 


AMOND JUBILEE 
SCOUT MOVEMENT 


1967 















NON 


ಕಡ 0 ಎ. ದು ವು. ದಾಮು ದುದು ಬಿ ವಾ ರಾಗಾ ನಲಗ ಗಿದ ಎ7. 


5 
ಡು 





ಕೆರ ರ ರ್ಗ ೯೪ ೪೮೫7೪ ಕಾರ್‌ ಇ ಈ ಠಂ ಇಇ ಇ. 
ಇ ಖಾ ಖಾ ಹಾ ಖಾ ಎ ಜಾ ಡಿ ಖಾ ದ ಎ. ಎಡ ರಾ ಜಾ ಬಾ 


ಗರ ಧ್‌ ಈ ಈ ಈ ಅಚ EEE ಜ್‌ | 




















[) a rm ಕ 
HT INDIA ಇಷ್ಟು. 
ಕೆ |; 
$ 4 
» | WY ಕೆ 
» ನ 4 
) - 4 
) ಕ ಕ್ಸ 4 
pl NR ಕ 
» iB ಕ 
ಶಿ ತ್ತ ಳ್ಳ 
» | HOCKEY CHAMPIONS ಕ 
4 hd A ದ್‌ AT ಘನ್ನ “EA Ne 6 
ಕ ಈಗ ಇತ್ತಿ ಮಸ ಫಳ ಮು 1000 
ತಂ ಕಾ hw ಬ ಬ. ಎ. ಹಾ ಬಾ ೮. ಬಾ ದಾ BSR ಎಇ. 0 ಡು ಓಾ 2ನ ಜಾ ME 


Xx 


‘wesw ಹ ಥ್ರ ಅಶ ಆ ಈ ಆಜ ಈ ೧೪೮ ಇ 0೪ ನಲ್ಲಾ 





; 

9 ॥ 
೫, ಕ್ಲ 
ಮ ದ 
5 ಳ್ಳಿ 
, % 
ಶಿ 1 
$ | 
; 
1 ಗ 
$ 6 
w ೪ 
೬ ॥ 
1 ಇ 
೪ [3 
[2 ಕ 
a ೫ ೪ .. ಈ ಚಿಚ 1. ಓಔ ಸಾರಾ ಹಿ ಡಿ ಅಡಿಗ TNT % ಈ ಇ ಥಿ 


ಕ ಕ ಗ್‌ ಆ. 10 ಕಜ ಅ ೪ ೫ ಗ್‌ ಟಾ ಇ 7. ೪ ಜಾ ಭಾ ಜ ED ಇ ಇ 


ಇದ ಹಾ ಬಾ ಭಾ. ಬಾ ಸವ. ಎಐ: ಡು. ಹಾ. ವಾ. ಬಡ ಬ. ಬಿ. ಹಾ. ಬಿ. ಭಾ ಬಾ ಬಾನ ದಜ ಜಹಿ ಡಾ6ಛ6 


೮ ೮ ಕ್‌ ಟಬ ಬ. ಟು ಕ ಇ! ಆ: ಇ ಆ ಆಈ ಟಾ? ಇ; ಸಾ ಒಭ್ರಾ ಬಾಗಾ ಬಾರಾ ಕಾ ಅ ಫಥ ಆಗ ಜಾ ಸಿ1೧ ೧ 





$ 
॥ ( 
॥ 4 
8 6 
8 5 
} ಕ 
॥ ಕ 
» | ( 
8 ಕ 
8 ಕೆ 
ಕೆ | ಕ 

ಗ? 8 
ಟ277೯೪೯೮೯|೧೧/ಟ೧ ೬: 


೩ 


| 
| 
| 









ಮುದ ಯ. ಎ. ಬು. ಬಾ. RR RR RRS 


ರಳ ಅರಳ ಈಗ ಆತ್‌ ಈ ಈ ಠಈ ಈ ಈ ಇ ಜಾಇ ೪೮೯ ಇ ಆ ೪ ಅಆ ಆ «ಆ 





ತ 
ಸ ಸ 


ರಾಳ ಅಪಾರ ಅಕಕ ಕಾಕ್‌ ಳ್ಳ ಗಯ ಸಸುರ ಕಚ ಪಕ ಪಾನಕ ಹಾ 
| p ಕ ಟಿ ಗ (ತೆ ೪ 1/0 (1011-48 1418 Vib KN Ss | 
ೆ ಟೆ | 
॥ [1] hy Mid M.A ಗತ je 
ಶಿ ue 11 21 
ಶಿ 
} ಗೆ 
$ 
+ 
(4 ಸ 
4 | ಷೆ 
4 , ಕ 
4 
ಕ 
4 
ಕ್ಷ 
4 
| 6 
ಕ 
ಕಾರ್‌ ಇಇ ಆ ಹ ಅಗಾ ಇ ಇಇ ೫7೫/೪ ಇ ಭಗತ: ಕ 
} gs i ಕ್‌ ( 
ತೆ ಗಢ ತಾತ ಸತ ಭವದ. 
ಗ 7 ಗರು vee, 
| 4 8ರ್ಗಈ ಈಗ EE ಗರ್ವಇಣಇ ಕೆ 1 4 
) 1 ॥ ಗ್ಗ 
ಕ? | ಲ್ಪ 6883-1661 
ಶಿ ‘ಫೆ » ಏ 1 ಕ 
| ಫಿ $ ರ ರ್ರ್ಚ್‌್‌ 
» 4) ' A ( 
| ಗ RS 
4 ಶಿ ಶಿ ಸ [| ಕ 
ಹ i} > ' 
1 4 ! - ಕ 
¥ [| p irs ಕ 
| ಜೈ ೫ | ಣೆ ಶಿ 1 [| 
ಹಹ ಮ ಮ ಮಿರ ಮ ಮ ವಾ ಮ ಎ... ಡಾ ಬಾಮ ವಾ ಹ ಹಿ h ಸ 
ಕ ಶಿ 
8 ಕೆ 
ಶಿ 4 { 
ಕ 4 
$ 
[| 
6 
4 
[| 





: 

| 

ಿ 

) 

ಶಿ 

ಖ 

ಶಿ 
8 4 » SN Rios ಟ್ಟ 
8 ( ಹ 
; MAGYAR POSTA 
| 6 ಕರ veer ಕ್‌ ಳಾ: ಡ್‌ ವಜ. ನ uh ೪1. & 
|] \Frzora = Mink ೫೬ ೫. alls doors 
6 ತಾ 3 ತ್‌ | 
» 1 ) > b [| 
¥ PY p | p 
» ) ಗ ಕ 
i} { 

6 ಶಿ ( 
» 3 ‘NE 
> 1 ‘ 
\ { : 4 ಶಿ 1 
; } ೧೦೫೫೫೦5 DE CUBA ; | | 
» | OE 3೬. Se nll Millio. Bd ) 
Vee UE SES EYEE EEE YEO ಆಳ ಆ ಅ ೪ ಎ ಎ ಹು " 

4 R IEESKOSLOVENSKO!. 





eee TTS 


ಸ್ರ 


Bee ca “ak ಜನ ಟಿ 





ಪ್ರುಗಳಿಗೆ 


ಅಢಿಸಿವ್‌: ಅಂಟಿಸಲು ಸಾಧ್ಯವಾಗುವಂತೆ, ಓಂಭಾ 

ಗದಲ್ಲಿ ಅಂಟಿನಿಂದ ಲೇಪಿಸಲಾದ ಸ್ಟಾಂಪು. 

ಅಲ್ಲಿನೊ: (ತಪ್ಪಿನಿಂದಾಗಿ) ಸ್ಟಾಂಪು ವಿನ್ಹಾಸದ 
2 

ಯಾವುದೇ ಭಾಗ ಮಸಿಯನ್ನು ಹೊಂದಿಲ್ಲದಿರುವುದು 


೩1 
ು 
ಲ 
೫ 
G 
-[[| 
et 
2 
CL 
3 
[a] 
(1 


ಬೆಸೆಕ್‌, : 
೮ ಭಣ 

ಗಳು ai ಯಜುರೇಖೆಯಲ್ಲಿ)--ಆಂದರೆ 

4-ಆ ಕ 

ಪತೆ ಹಹೋಗಿಸುವುದು. 

ಜಠರವು ಪರಿಸ್ಥಿ ತಿಯ ಕಾಲದಲ್ಲಿ, ಅನೇಕ ದೇಶಗಳು, 


ಸ್ಟಾಂಪ್ರಗಳನ್ನು ಈ ರೀತಿ ಉಪಯೋಗಿಸಲು 


ತಾ 
ಆಡ್‌ ೨ ಸ್ಟಾಂಪನ 


ಎಇ, 
ಆನಿಂ 


Am 

we TAI. 

ಬಿಷಪ್‌" ಮಾರ್ಕ್‌: 1661ರಲ್ಲಿ ಹೆಬ್ರಿ ಬಿಷಪ್‌ 
oi ಮ ತು 

ಜಾರಿಗೆ ತಂದ ಪ್ರಖ್ಯಾತ ವರ್ತುಲಾಕಾರದ ಹಾಂಡ್‌ 


ಸಸಾರ ನಭ 
ಬ 


ಶಿ ೯ ಎ. 


ತ್‌ 
MUTT [Nes 


ಸ್ಯ 
ಡೆ 


ಮ ಇಂಗಿ ೫ ಸ ಸ ಹಾಪಣಾಸ, ಹಾಸ್ತಾ po ಖಾ ಪಾವ 
ಸಾತ. ನಶ ವಿಮಾನ ಹಾರಾಟ--ಮೂದಲಾರ 
ಸವ ಗ್ರ 2 ತಾಲ! 
ಕ್ಯಾನ್ಸಲೇಷನ್‌: ಸ್ಟಾಂಪನ 


ಗತೆ ತಿ ಇ ನತ 


ಗ್‌ ಕಾ 
ಗಳನ್ನು ಆಗ ಟಗ AY 


eu 


eS - ಫಾನ ಎಷ 

ದನ್ನು 3 ಸಾ, ಸು ಲ್ಲ ೦ಜಿನ 

ರ್ಣ ಹೂ 

ಅದ್ರು ಅ ೮ ಚ ಗುರುತಾಗಿರಬ ು. ಪೆನ್ನಿನ ಗಟಟ 
pe ಹಾಹಾ ಇ. ಮಾನೆ ಇ ಹಾ ಥೆ — pS ಆಸ್‌ ಎಾಸರಾಗಿ —— 

OUI: ಮಾದರಿ ಎಲಬಿಂಶಹ ಪದಗಲಾ 


ಗರ ಹುದು, ರಂಧ್ರಗಳ 


[eed [a 
VE. 
ದ್ರ 


ಸಬಕಿಟಿಸಿಹ 


we ಕೋಶ 


ಸಂಟರ್ಡೇ:. ಪಾಲ 


ಕಾಸಾ ತ್ಮಾ ES ಸಾವ ಗ ಲೆ ನಮಾ ಹಾ 
೫೧೫ ಫ್‌ LOIN Ce 
ಣಾ 


ತಿರಿದು ಚ ಕಕತ 


ಹ 


ಸ ಯ ಎ ಫಿ ದ 
ಗೌ ಎ ಟಟ AO ರಚಿಸಿರುವ 


ಅವಾಸ ~~ ಈ ರೀತಿಯ, ಹೊಂದಾಣಕೆಯಿಲ್ಲದ ಐನ್ಮಾ ಬ 


ಪುಳ್ನ ಸ್ಟಾಂಪಿನ ಎರ್‌ ಲೃ. ಸಾಮಾನ್ಯವಾಗಿ ಹೆಚ್ಚಾಗಿರು 
Nd) 
ಣು ಕು 
ಅಟಟ, 
ಇಷ್ಟ ಹೌ ಕ್ಷಾರದ ಅಫ್‌ ಇಷ್ಟಾ ಗ 
Kea ೦೨೨೮೯ ಸಂ. ಹ್‌” (ಸಾಪ ುದ್ಯವಾ : ಅಂಚೆ ತ್ರೆ 
ಲ 


ಹಾಸ ಉರ್‌ ಮಾಡಾ po ರ್‌ ಹ ಹ್‌ ತ ಹಾಣೆ 
ಓದ ವಾದ ಮಾರಾಓದ ಸ್ಥಾಂಪುಗಳು. ಇವನ್ನು ಒಂದ 
ಪಾ ಕ 
ಪಿ, ಎ.ಡಿ ಹ ಭಾ ಇ ಾ ಡ್‌ ಕ್ಲ pe ಬಿ 
lv EC ಸುಖಿ Wiech wv ಅಪ್ರ ಆ ತಿ. ತಕ್ಷ 
ಆತಾ ಡ್‌ ಓತ 
Ji RE ನರನು ಹಾ, A) ಹ 
ಯನು. ಸಾಮಾನ ಪಾ! ಪಕ್ಷದಲ್ಲಿ ಹೂಂದಿರುತ್ತವೆ. 
ಬ ಬ Kn] ೧ ನಂ 

ಹಾಗ ದ ಇಂ ಶು (ಡ್ಯ ಷಾ? 
ವಿ ಚ ~b We q ; ಕಾ ಪರೆ ಲ ಗೂ rere; 
ಫಿ ಕ . _ CPS 
ಕಂಂಬಿನೇಷನ್‌ ಕವರ್‌: ಒಂದು ಲಕೋಟೆಯ 

ಮಿ ಫಿ ಕ್ಯ ಅಗಾಗ ತಾ... ಹಮ ಜು ಸಾಲ ಡ್‌ St — 
ಕಾ ಸಿ ರುರ್ಯ೦$ ಬಾಚಿ ದೀಶಗಲ ಸಾವ ಪಿರುವುದು. 

Lr 


T Wee ಣನ ಟಬ ಸವ ಬೂ ಇದಿ ಸ ರಾತಿ 
ಹವ ರ: me ಸ 50 Ge ಸೀಜ್‌ ರು ಹಿ FROIN 
[3 a (we) 


ಅವಲಿದ 
0 ತಾಸ ತ್‌ ಬ _ 
ಡೆಪಿನಿಟಿನ್‌' ಇಷಟ: ಸಾರಕ, ಸಹಮಾಖರ್ಧ 
i ಶಿ ಆ 
ಬು ಕ್ಸ ಜಾದು ಆವೆ. ಪ್‌... wp 
RO STON) ದ ಸಂಪರ್ಜಗಳಿ ಗೇ ಓಂ. ಕ್‌ 6 ಗ|೪ ಒಟ್ಟು ಆನ 
ನ್‌ ಣಿ 
c- ಹಾ ಗ” ~~ — P| 
“ಸಿದ : Tee ಟ್ಟ ಹಗಲ, 
ಹ ಗ — ವಾಸು ರ ದಾಗ ಜು ಸಾ ತ ಘಾ! 
J" wt. Nc ಕದಿ ಪ್ರಾನ UTA 
a PR | ಹ £6 | pe 
ಪಲಕ ಇದತ ಸ್‌ ಪಸಲ ಪತನ ರ್‌ ಮದಿ 
ಲ್ಕ ನ್‌ ಲ ಗ 
ಹ ಬಾಗ ದ ಮಾ — ಹ ಇ — ಟೆ ಹ್‌ 
ಕರೆಯಲಾಗುವುದು, wre) Mud ನಕಲು ಪ್ರತಿಗಳನ್ನು 
ಹಾ ಹ 1. — J) nd 
ಹ್ಯೇ ಔಟ ಹಾಲಳೆಗ£ ಕ ಕ ತ್ರ ಬಕ "ವಿನ್ನು ಸತಾ 
ತ್‌್‌ ಹ ವಾಟ ಪಾಲ್‌ — ಇ ~~ 
ಗಲಿ] RSE SR Ae] ಸಕಲರ ಸ್ರತ ಸ್ಟಾಂಪುಗಃ ಆ! 
ವಾಸ ಇ ದ ತ್‌ ಆ ದರ್‌ 
ಏಟು ಸಿಲಾಗು ಎ ಎಎ. 

ಪ ೫ ಜ್ಯಾ ಎಪಿ ಗ ಜಾ ~— 
ಎಂಟಿ ರೀ ಪಾರ ಇತಃ 
ಅ 
pe i med ಚಾ ್‌್‌ ಇಷಾ ದಸ್‌ ಗಾ 
ಸಾ MULAN We ಭಾ | ಡ್‌್‌ ಓಟ ಇ. 


ಆ ಜತ 


ಮಿ ಷಾ ಹ 
ಉರ್ರರ್‌: eI ಬಟಟ ಹ ಗೆ Wty 6 


ಟಿ 

ಕ ೯, ಹಾ ಎಂದ ತಾನೆ ದ ಇಲ್ಲು 

ಎರ್‌ ಅಪ್ರ, ದಿಲ್ಲ ET ಎ ಆಸ ದಾಗ ಕ್‌ IS LI 2 wae 
೭ 


ಎಸ್ಸೇಸ್‌: ಬಳಕೆಯ ಸಲುವಾಗಿ ಸಲ್ಲಿಸಲ್ಪಟ್ಟ ಸ್ಟಾಂ- 
ಪಿನ ವಿನ್ಯಾಸ. ಆದರೆ ಅಂತಿಮವಾಗಿ ಅದನ್ನು ಅಂಗೀ 
ಕರಿಸಿರುವುದಿಲ್ಲ. 

ಫಸ್ಟ್‌-ಡೇ-ಕವರ್‌: ಸ್ಟಾಂಪಿನ ಮಾರಾಟದ ಮೊ- 
ದ": ದಿನದಂದು ಬಳಸಿದ ಸ್ಟಾಂಪು ಮತ್ತು ಅಂಚೆ 
ಗುರುತುಳ್ಳ ಲಕೋಟೆ." 

ಫಿಸ್ಕಲ್‌ : ಅಂಚೆಯೇತರ ತೆರಿಗೆಗಳನ್ನು ಸಂಗ್ರಹಿ 
ಸಲು ಬಳಸಿದ ಸ್ಟಾಂಪು. 
ಇಂಪರ್‌ ಫೂರೇಓಿ್‌: 
ಹೊಂದಿಲ್ಲದ ಸ್ಟಾಂಪುಗಳು. 
ಕತ್ತರಿಸಿ ತೆಗೆಯುವುದು ಅಗತ್ಯ. 

ಇನ್‌ವರ್ಟಿಡ್‌: ವಿನ್ಯಾಸವು ತಲೆಕೆಳಗಾಗಿ ಬಿದ್ದಿರು 
ವುದು, ಅಂದರೆ, ರಾಜನ ತಲೆಯಾಗಲೀ, ಸ್ಟಾಂಪನ 
ಮೌಲ್ಯವನ್ನು ಸೂಚಿಸುವ ಅಂಕಿಗಳಾಗಲೀ ತಲೆ ಕೆಳ 
ಗಾಗಿ ಬಿದಿ ರುವುದು. 

ಕಿಲ್ಲರ್‌: ಅಪಾರ ಸಂಖೈಯಲ್ಲಿ ಸ್ಟಾಂಪುಗಳನ್ನು 
ನಾಶಪಡಿಸುವುದು. 

ಮಿನಿಯೇಚರ್‌ ನೀಟ್‌: ವಿಶೇಷವಾಗಿ ಅತ್ಪಾದಿ 
ದಿಸಲ್ಬಟ್ಟ ಸ್ಟಾಂಪು ಹಾಳೆಗಳು. ಸಾಮಾನ್ಯವಾಗಿ, ಸಾ 
ರಕದ ಸಲುವಾಗಿ ಛಾಪಿಸಿದ ಒಂದೇ ಒಂದು ಸ್ಟಾಂಪುಳ್ಳ 
ಹಾಳೆ, 

ಮಿಂಟ್‌: ಸುವ್ಯವಸ್ಥಿತವಾದ ರೀತಿಯಲ್ಲಿ ಅಂಟಿ 
ನಿಂದ ಕೂಡಿದ ಸ್ಟಾಂಪು. 

ಮಲ್‌ರೆಡಿ: 1840ರಲ್ಲಿ ಗ್ರೇಟ್‌ ಬ್ರಿಟನ್ನಿನಲ್ಲಿ 
ಹೊರಡಿಸಿದ, ಮುಂದಾಗಿ ಹಣ ಪಾವತಿಯಾಗಿದ್ದ, 
ಮೊದಲ ದಿನದ ಲಕೋಟೆ. ಇದರ ವಿನ್ಯಾಸದ ರಚನಾ 
ಕಾರರು, ವಿಲಿಯಂ ಮಲ್‌ರೆಡಿ. 

ಓವರ್‌ಪ್ರಿಂಟ್‌: ಸ್ಪಾಂಪಿನ ಮೂಲ ಮುದ್ರಣದ 
ನಂತರ ಅದರ ಮೇಲೆ ಹಾಕಿರುವ ಗುರುತು. ಅದರ 
ಮುಖ ಬೆಲೆಯನ್ನು ಬದಲಿಸುವಂತಹ ಗುರುತನ್ನು 


ಅಂಚಿನಲ್ಲಿ ರಂಧ್ರಗಳನ್ನು 
ಇವನ್ನು ಹಾಳೆಯಿಂದ 


58 


ಸೂಚಿಸಲು ಅನೇಕ ಸಂಗ್ರಹಕಾರರು ಈ ಪದವನ್ನು 


ಬಳಸುವರು. ಇದರಿಂದ "ಸರ್‌ಛಾರ್ಜ್‌' ಪದವೂ, 
ಇದಕ್ಕೂ ಇರುವ ವ್ಯತ್ಯಾಸವನ್ನು ಅರಿಯುವುದು 
ಸಾಧ್ಯ. 


ಪರ್‌ಫೊರೇಷನ್‌: ಯಂತ್ರದ ಮೂಲಕ ಸ್ಟಾಂಪಿನ 
ಅಂಚಿನಲ್ಲಿ ರಂಧ್ರಗಳನ್ನು ಕೊರೆಯುವುದು. ಇದರಿಂದ 


ಸ್ವಾಂಪುಗಳ ನಡುವೆ ಸಣ್ಣ ರಂಧ್ರಗಳಿದ್ದು, ಸ್ಟಾಂಪನ್ನು 


ಪ್ರತ್ಯೇಕಿಸುವುದು ಸುಲಭ. ರಂಧ್ರಗಳಾಗದಂತೆ ಸಾಲು 
ಗುರುತು ಮಾಡಿದಲ್ಲಿ, ರಂಧ್ರದ ಕಾಗದ ಹೊರಬಂ 
ರುವುದಿಲ್ಲ. ಆಗ ಸ್ಟಾಂಪಿನ ಅಂಚನ್ನು ಕತ್ತರಿಸಿ ಬೇರ್ಪ 
ಡಿಸಬೇಕಾಗುತ್ತದೆ. 2-ಸೆಂಟಿ ಮೊಟರ್‌ ಉದ್ದದಲ್ಲಿ 
ಬಿದ್ದಿರುವ ರಂಧ್ರಗಳ ಸಂಖ್ಯೆಯಿಂದ, ರಂಧ್ರದ ವ್ಯಾಪ್ತಿ 
ಯನ್ನು ಗುರುತಿಸಬಹುದು. 123, ರಂಧ್ರಗಳು, 15- 
ರಂದ್ರಗಳು ಇತ್ಯಾದಿ ಎಂಬುದಾಗಿ ಹೇಳಿದಲ್ಲಿ, 2-ಸೆಂಟಿ 
ಮೊಟರ್‌ ಉದ್ದದಲ್ಲಿ ಇಷ್ಟು ರಂಧ್ರಗಳಿವೆಯೆಂಬ 
ಅರ್ಥ ಬರುತ್ತದೆ. 

ಫಿಲಾಟಲಿಕ್‌ ಬ್ಯೂರೊ: ಸ್ಟಾಪು ಸಂಗ್ರಹಕಾರ 
ರೊಡನೆ ವ್ಯವಹರಿಸಲು, ವಿವಿಧ ಸರ್ಕಾರಗಳು ರಚಿಸಿ 
ರುವ ಸ್ಟಾಂಪು ಸಮಾಚಾರ ಸಂಸ್ಥೆಗಳು. ಇವನ್ನು 
ಅಂಚೆ ಕಚೇರಿಗಳೊಡನೆ ಸೇರಿಸಲಾಗಿರುತ್ತದೆ. 

ಸ್ಲೇರ್ಟ ನಂಬರ್‌: ಕೆಲವು ದೇಶಗಳು ಹೊರಡಿಸಿ 
ರುವ ಸ್ಟಾಂಪುಗಳ ಅಂಚಿನಲ್ಲಿ ಕಾಣುವ ಮುದ್ರಣ 
ಹಾಳೆಗಳ ಸರಣಿಯನ್ನು ಸೂಚಿಸುವ ಅಂಕಿಗಳು. ಗ್ರೇಟ್‌ 
ಬ್ರಿಟನ್ನಿನಲ್ಲಿ 1858ರಿಂದ 1880ರ ವರೆಗೆ ಹೊರಡಿ 
ಸಿದ ಸ್ಟಾಂಪುಗಳ ಎಲ್ಲ ಸರಣಿಯೂ ಸೇರಿದಂತೆ, ಕೆಲವು . 
ಸ್ಟಾಂಪುಗಳ ವಿಷಯದಲ್ಲಿ, ಹಾಳೆಯ ಸಂಖ್ಯೆಗಳು 
ಸ್ಟಾಂಪಿನ ಮೇಲೂ ಬಿದ್ದಿರುತ್ತವೆ. 

ಫೋಸ್ಟ್‌ ಲ್‌ ಹಿಸ್ಟರಿ: ಸಂದೇಶಗಳ ವಿನಿಮಯದ 
ಪ್ರಾರಂಭದಿಂದಲೂ ರೂಪುಗೊಂಡ ಅಂಚೆ ವ್ಯವಸ್ಥೆಯ 
ಬಗ್ಗೆ ತಿಳಿಯಪಡಿಸುವ ಸಮಾಚಾರಗಳು. ಅಂಚೆ ಇತಿ 


ಹಾಸದ ಅಧ್ಯಯನಕಾರನೊಬ್ಬನು, ಅಂಚೆ ಸಂಗ್ರಹ 
ಕಾರನಾಗಿರಬೇಕಾದ ಅಗತ್ಯವಿಲ್ಲ. 

ಪೋಸ್ಟ್‌ಲ್‌ ಸ್ಟೇಷನರಿ: ಸ್ಟಾಂಪುಗಳನ್ನುಳ್ಳ ಇಲ್ಲವೆ 
ಸ್ಟಾಂಪಿನ ಉಬ್ಬಚ್ಚುಗಳಿಂದ ಕೂಡಿದ ಲಕೋಟೆಗಳು, 
ಅಂಚೆ ಕಾರ್ಡುಗಳು ಮತ್ತು ಹಾಳೆಗಳು. 

ಕ ಡ್ರಿಲ್‌: ಸಣ್ಣ ಚೌಕಗಳ ರೂಪ ಬರುವಂತೆ ಉದ್ದ 
ಮತ್ತು ಅಡ್ಡನೆಯ ಗೀರುಗಳಿಂದ ಕೂಡಿದ ಜಲ ಚಿಹ್ನೆ 
ಇಲ್ಲವೆ ಮುದ್ರಣ. 

ರೂಲೆಟ್‌: ಸ್ಟಾಂಪುಗಳನ್ನು ಪ್ರತ್ಯೇಕಿಸಲು ಹಾಳೆಯ 
ಮೇಲೆ ರಂಧ್ರ ಕೊರೆಯುವ ಬದಲು ಮಾಡುವ ಸಾಲು 
ಗುರುತು. 


ಸೆ-ಟನೆಂಟ್‌: ವಿವಿಧ ವಿನ್ಯಾಸ ಅಥವ ಬಣ್ಣಗಳ 
ಎರಡು ಸ್ಟಾಂಪುಗಳನ್ನು ಅಕ್ಕಪಕ್ಕದಲ್ಲಿ ಅಂಟಸಿರು. 


ವುದು. 
ಟೀಟಬ್‌-ಬೇಷ್‌: ಅಕ್ಕಪಕ್ಕದಲ್ಲಿ ಸೇರಿರುವ ಎರಡು. 
ಸ್ಟಾಂಪುಗಳು. ಇದರಲ್ಲೊಂದು ತಲೆ ಕೆಳಗಾಗಿರು 
ತ್ತದೆ. 


ವೆಸೆ ಟ್‌: ಸ್ಟಾಂಪಿನ ಮೇಲೆ ಕಾಣುವ ಮಧ್ಯದ ಚಿತ್ರ. 
ಇಲ್ಲವೆ ಮುಖ್ಯ ವಿನ್ಕಾಸ. 

ವಾಟರ್‌ಮಾರ್ಕ್‌: ತಯಾರಿಕೆಯ ಹಂತದಲ್ಲಿ 
ಕಾಗದದ ಮೇಲೆ ಗುರುತು ಮಾಡುವ ಜಲ 


ಚಿಹ್ನೆ. 


ಪ್ರತಿ ದೇಶ ಹಾಗೂ ಅಂಚೆ ಆಡಳಿತ ವ್ಯವಸ್ಥೆಯು ತನ್ನ ಮೊದಲ ಅಂಚೆ ಸ್ಟಾಂಪನ್ನು ಎಂದು ಹೊರಡಿಸಿತೆಂಬು 


ದನ್ನು ತಿಳಿಯುವುದು ಆಸಕ್ತಿಯುತ ಅಂಶವಾಗಿದೆ. 


ಸ್ಟಾಂಪು ಸಂಗ್ರಹಕಾರರ ಪ್ರಯೋಜನದ ಸಲುವಾಗಿ,. 


ಈ ಸಮಾಚಾರವನ್ನು ನೀಡುವ ಪಟ್ಟಿಯನ್ನು ಈ ಕೆಳಗೆ ಕೊಡಲಾಗಿದೆ: 


1840 ಗ್ರೇಟ್‌ ಬ್ರಿಟನ್‌ 

1843 ಬ್ರೆಜಿಲ್‌, ಜಿನಿವಾ, ಜೂರಿಚ್‌ 

1845 ಬಾಸೆಲ್‌, ಅಮೆರಿಕ ಸಂಯುಕ್ತ ಸಂಸ್ಥಾನ 
(ಪೋಸ್ಟ್‌ ಮಾಸ್ಟರ್‌ಗಳು) 

1847 ಮಾರಿಷಸ್‌, ಅಮೆರಿಕ ಸಂಯುಕ್ತ ಸಂಸ್ಥಾನ 
(ಸರ್ಕಾರ), ಟ್ರಿನಿಡಾಡ್‌ 

1848 ಬರ್‌ಮೂಡ 

1849 ಬವೇರಿಯಾ, ಬೆಲ್ಜಿಯಂ, ಫ್ರಾನ್ಸ್‌ 

1850 ಆಸ್ಟ್ರಿಯ, ಬ್ರಿಟಿಷ್‌ ಗಯಾನಾ, ಹನೋ 
ವರ್‌, ನ್ಯೂ ಸೌತ್‌ ವೇಲ್ಸ್‌, ಪ್ರಷ್ಯ, 
ಸಾಕ್ಸೋನಿ, ಷೆಲ್‌ವಿಗ್‌-ಹಾಲ್‌ಸ್ಟೇನ್‌, 
ಸ್ಪೇನ್‌, ಸ್ವಿಟ್‌ಜರ್‌ಲೆಂಡ್‌, ವಿಕ್ಟೋರಿಯ 

1851 ಬಡೆನ್‌, ಕೆನಡ, ಡೆನ್ಮಾರ್ಕ್‌, ಹವಾಯ್‌ 


ದ್ವೀಪಗಳು, ನ್ಯೂ ಬ್ರನ್ಸ್‌ವಿಕ್‌, ಸಾರ್ದೀ- 
ನಿಯ. ಟಸ್ಕನಿ, ವರ್ಟೆಂಬರ್ಗ್‌ 


1852 ಬಾರ್ಬೊಡಾಸ್‌, ಬ್ರನ್ಸ್‌ವಿಕ್‌, ನೆದರ್ಲೆಂ- 
ಡ್‌, ಭಾರತ, ಲುಕ್ಸೆಂಬರ್ಗ್‌, ಮೊದೆನ, 
ಓಲ್ಡೆನ್‌ಬರ್ಗ್‌, ಪಾರ್ಮ, ರೀಯೂನಿ. 
ಯನ್‌, ರೋಮನ್‌ ಸ್ಟೇಟ್ಸ್‌, ಥರ್ನ್‌ 
ಮತ್ತು ಟ್ಯಾಕ್ಸಿಸ್‌ 

ಕೆಪ್‌ ಆಫ್‌ ಗುಡ್‌ಹೋಪ್‌, ಚಿಲ್ಲಿ 
ನೊವಸ್ಕಾಟಿಯ, ಪೋರ್ಚುಗಲ್‌, ಟಾಸ್‌ 
ಮೇನಿಯ. 

ಥಿಲಿಪ್ಪೆ ನ್‌ ದ್ವೀಪಗಳು, ಪಶ್ಚಿಮ ಆಸ್ಟ್ರೇ 
ಲಿಯ 
ಬ್ರೆಮೆನ್‌, ಕೊರ್ರಿಯೆಂಟಿಸ್‌, ಕ್ಯೂಬ 
ಮತ್ತು... ಪೋರ್ಟೊರಿಕೊ, ಡೇನಿಷ್‌ 
ನ್ಯೂಜಿಲೆಂಡ್‌, 
ನಾರ್ವೆ, ಸೌತ್‌ ಆಸ್ಟ್ರೇಲಿಯ, ಸ್ವೀಡನ್‌ 
ಥಿನ್‌ಲೆಂಡ್‌, ಮೆಕ್ಸೆನ್‌ಬರ್ಗ್‌-ಕ್ವೆರಿನ್‌, 
ಮೆಕ್ಸಿಕೊ, ಸೇಂಟ್‌ ಹೆಲೆನ, ಉರುಗೈ 


1853 


1854 
1855 
ಇಂಡೀಸ್‌. 


ee ಎಇಇ 
wd ಬ 


1856 


59 


1857 


1858 


1859 


1860 


1861 


1502 


1863 


1804 


1865 


1866 


60 


ಶ್ರೀಲಂಕಾ, ನಟಾಲ್‌, ನ್ಯೂಫೌಂಡ್‌ಲ್ಯಾಂ 
ಡ್‌, ಪೆರು 

ಅರ್ಜಂಟೈನಾ ಗಣರಾಜ್ಯ. ಬ್ಯೂನಸ್‌ ಐ 
ರೆಸ್‌, ಕೊರ್ಡೊಬಾ, ನೇಪಲ್ಸ್‌, ಮೊಲ್ಲೀ 
ವಿಯ, ಪೆರು, ರಷ್ಯ 

ಬಹಾಮಾಸ್‌, ಕೊಲಂಬಿಯ ಗಣರಾಜ್ಯ, 
ಫ್ರೆಂಚ್‌ ಕಾಲೊನಿಗಳು, ಹ್ಯಾಂಬರ್ಗ್‌, 


' ಐಯೋನಿಯನ್‌ ದ್ವೀಪಗಳು, ಲ್ಯೂಬೆಕ್‌, 


ರೊಮಾಗ್ನ, ಸಿಸಿಲಿ, ವೆನಿಜೂಲ, ಸಿಯಾ 
ರಾ ಲಿಯೋನ್‌ 

ಜಮೈಕ, ಲೈಬೀರಿಯ, ಮಾಲ್ಟಾ. ನ್ಯೂ 
ಕ್ಯಾಲೆಡೋನಿಯ, ಕ್ವೀನ್‌ಲ್ಯಾಂಡ್‌, ಸೆಂಟ್‌ 
ಲೂಸಿಯ, ಪೊಲೆಂಡ್‌, ಬ್ರಿಟಿಷ್‌ ಕೊಲಂ- 
ಬಿಯ ಮತ್ತು ವ್ಯಾಂಕೂವರ್‌ ದ್ವೀಪಗಳು 
ಬೆರ್ಗೆಡೊರ್ಫ್‌, ಕಾನ್‌ ಫೆಡರೇಟ್‌ರಾರ್ಜ್ಯ, 
ಗಳು, ಗ್ರೀಸ್‌, ಗೈನೆಡ, ನೀಪಾಲಿಟನ್‌ 
ಪ್ರಾಂತಗಳು, ನೆವಿಸ್‌, ಪ್ರಿನ್ಸ್‌ ಎಡ್ವರ್ಡ್‌ 
ದ್ವೀಪ, ಸೇಂಟ್‌ ಎನ್‌ಸೆಂಟ್‌, ಫಾಕ್‌ ದ್ವೀ 
ಪಗಳು 

ಆ್ಯಂಟಿಗುವ, ಹಾಂಗ್‌ಕಾಂಗ್‌, ಇಟಲಿ (ಪ್ರ 
ಭುತ್ವ), ನಿಕರಾಗುವ 

ಬೊಲಿವ, ತುರ್ಕಿ ಚಕ್ರಾಧಿಪತ್ಯ (ರಷ್ಯದ 
ಅಂಚೆ ಕಚೇರಿಗಳು), ಕೋಸಾ ರಿಕಾ, ತುರ್ಕಿ, 
ವೆಂಡೆನ್‌. 

ಡಚ್‌ ಇಂಡೀಸ್‌, ಹಾಲ್‌ಸ್ಟೀನ್‌, ಮೆಕ್ಸೆನ್‌ 
ಬರ್ಗ್‌-ಸೈಲಿಟ್ಸ್‌, ಸೊರುತ್‌ ಸೈಲ್ಸ್‌ವಿಗ್‌ 
ಡೊಮಿನಿಕನ್‌ ಗಣರಾಜ್ಯ, ಈಕ್ವೆಡರ್‌, 
ರುಮೇನಿಯ, ಷಾಂಫೈ 

ಬೊಲಿವಿಯ, ಬ್ರಿಟಿಷ್‌ ಹೊಂಡುರಾಸ್‌, 


ಈಜಿಪ್ಟ್‌, ಹೊಂಡುರಾಸ್‌, ಜಮ್ಮು 


1867 


1868 


1869 


1870 


1871 
1872 
1873 


1874 


1875 
1876 


1877 


ಮತ್ತು ಕಾಶ್ಮೀರ, ಸರ್ಬಿಯ, ವರ್ಜಿನ್‌ 
ದ್ವೀಪಗಳು 

ಚಿಯಪಸ್‌, ಗೌದಲ್‌ಜರಾ, ಹೆಲಿಗೊ- 
ಲ್ಯಾಂಡ್‌, ತುರ್ಕಿ ಚಕ್ರಾಧಿಪತ್ಯ (ಆಸ್ಮಿ- 
ಯಾದ ಅಂಚೆ ಕಚೇರಿಗಳು), ಸಲ್ವಡಾರ್‌, 
ಸ್ಟ್ರೈಟ್‌ ಸೆಟಲ್‌ಮೆಂಟ್ಸ್‌, ಟರ್ಕ್ಸ್‌ ದ್ವೀಪ 
ಗಳು 

ಚ್ಯಂಟಿಕ್ಟಿಯಾ, ಅಜೋರ್ಸ್‌, ಫರ್ನಾಂಡೊ 
ಪೂ, ಮದೈರಾ,ಉತ್ತರ ಜರ್ಮನ್‌ ಕನ್‌- 
ಫೆಡರೇಶನ್‌, ಆರೆಂಜ್‌ ರಿವರ್‌ ಕಾಲೊನಿ 
(ಓ.ಎಫ್‌.ಎಸ್‌.), ಪರ್ಷಿಯ 

ಗಾಂಬಿಯ, ಹೈದರಾಬಾದ್‌, ಸರ್ವಾಕ್‌, 
ಟ್ರಾನ್ಸ್‌ ವಾಲ್‌ (ಎಸ್‌.ಎ.ಆರ್‌.) 
ಆಫ್‌ಘಾನಿಸ್ತಾನ್‌, ಆಲ್ಲೆಸ್‌ ಲೊರೇನ್‌, 
ಅಂಗೋಲಾ, ಕುಂದಿನಾಮರ್ಕ, ಫಿಜಿ, 
ಪೆರುಗ್ವೆ, ಸೇಂಟ್‌ ಕ್ರಿಸ್ಟೋಫರ್‌, ಟೊಲಿ- 
ಮಾ, ಸೇಂಟ್‌ ಥಾಮಸ್‌ ಮತ್ತು ಪ್ರಿನ್ಸ್‌ 
ದ್ವೀಪಗಳು 

ಗ್ವಾಟೆಮಾಲ, ಹಂಗರಿ, ಜಪಾನ್‌ 
ಜರ್ಮನಿ 

ಕ್ಯೂಬ, ಕ್ಕುರಾಕೊ, ಐಸ್‌ ಲ್ಮಾಂಡ್‌, 
ಪೂರಿಟೊ ರಿಕೊ (ಸ್ಪೇನಿಷ್‌), ಸುರಿನಾಮ್‌ 


' ಡೊಮಿನಿಕ, ಗ್ರಿಕ್ವಲ್ಕಾಂಡ್‌, ಜಿಂದ್‌, ಲಾ- 


ಗೋಸ್‌, ಮಾಂಟೆನೆಗ್ರೊ, ತುರ್ಕಿ ಚಕ್ರಾಧಿ 
ಪತ್ಯ (ಇಟಲಿಯ ಅಂಚೆ ಕಚೇರಿಗಳು) 
ಗೋಲ್ಡ್‌ ಕೋಸ್ಟ್‌ 

ಭೂಪಾಲ್‌, ಮಾಂಟ್‌ಸೆರ್ರಾಟ್‌, ಪೂಂಚ್‌, 
ಜೋಹೊರ್‌, ಕ್ಕಾಂಪೆಚ್‌, ಮೊಜಾಂಬಿಕ್‌ 
ಆಲ್ವಾರ್‌, ಕೆಪ್‌ ವರ್ಡ್‌, ನವನಗರ್‌, 
ಸಮೋವ, ಸಾನ್‌ ಮಾರಿನೊ 


1818 


1879 


1880 


1881 


1882 


1883 
1884 


1885 


1886 


1887 


ಹೊಂಡುರಾಸ್‌ ಚೀನ, ಪನಾಮ, ಪೆರಾಕ್‌ 
ಸುಂಗೆ ಉಜೊಂಗ್‌ 

ಭೊರ್‌, ಬಾಸ್ನಿಯಾ ಮತ್ತು ಹೆರ್‌ಜೊ 
ಗೊವೆನಿಯ, ಬಲ್ಗೇರಿಯಾ, ಕೌಕಾ, 
ಫರೀದ್‌ಕೋಟ್‌,ಲಬುಆನ್‌, ಸಿರ್ಮೂರ್‌, 
ಟೊಬ್ಳಾಗೊ 

ಸೈಪ್ರೆಸ್‌, ಪೂರ್ವ ಕಾಮೇಲಿಯ, ರಾಜ್‌ 
ಪಿಪ್ಲಾ 

ಹೈತಿ, ನೇಪಾಳ್‌, ಪೋರ್ಚುಗೀಸ್‌ ಗಿನಿ, 
ಸೆಲಂಗೊರ್‌ 

ಬ್ಯಾಂಕಾಕ್‌ (ಬ್ರಿಟಿಷ್‌ ಅಂಚೆ ಕಚೇರಿಗಳು), 
ತಹಿಶಿ 

ಉತ್ತರ ಬೋರ್ನಿಯೋ, ಸಯಾಂ 


ಗ್ವಾಡೆಲೂಪ್‌, ಮಕಾವ್‌, ಮಡಗಾಸ್ಕರ್‌. 


(ಬಿ.ಸಿ.ಎನ್‌.), ಪಟಿಯಾಲ, ಸಂತಂದರ್‌, 
ಸ್ಟೆಲ್ಲಾಲ್ಮಾಂಡ್‌, ತುರ್ಕಿ ಚಕ್ರಾಧಿಪತ್ಯ 
(ಜರ್ಮನ್‌ ಕಚೇರಿಗಳು), 
ಕೊರಿಯ 

ಗ್ವಾನಕಾಸ್ತೆ, ಗ್ವಾಲಿಯರ್‌, ಮೊನಾಕೊ, 
ನಾಭಾ. ಸೇಂಟ್‌ ಪಿಯೆರ್ರೆ ಮತ್ತು ಮಿಕ್ತೆ- 
ಲೆನ್‌, ದಕ್ಷಿಣ ಬಲ್ಗೇರಿಯ, ತುರ್ಕಿ ಚೆಕ್ರಾ- 
ಧಿಪತ್ಯ (ಬ್ರಿಟಿಷ್‌ ಅಂಚೆ ಕಚೇರಿಗಳು) 
ತುರ್ಕಿ ಚಕ್ರಾಧಿಪತ್ಯ (ಫ್ರೆಂಚ್‌ ಅಂಚೆ ಕಚೇ 
ರಿಗಳು), ಬೆಖುನಾಲ್ಕಾಂಡ್‌ | 
ಚಂಬ, ಕೊಚಿನ್‌, ಬೆಲ್ಲಿಯನ್‌ ಕಾಂಗೊ, 
ಫ್ರೆಂಚ್‌ ಗಯಾನಾ, ಗ್ಯಬೂನ್‌, ಜಬ್ರಾ- 
ಲ್ಬರ್‌, ಮಾರ್ಟಿನಿಕ್‌, ನ್ಯೂ ರಿಪಬ್ಲಿಕ್‌ 
ಸೌತ್‌ ಆಫ್ರಿಕ, ಟೊಂಗಾ, ಇಂದೊರ್‌, 
ಟೈಮೂರ್‌ 

ರುಲವಾರ್‌, ಸೆನೆಗಲ್‌ 


ಅಂಚೆ 


1888 


1889 


` 1890 


1891 


1892 


1893 


1894 


1895 


1890 


ಅನ್ನಾಮ್‌ ಮತ್ತು ಟಾಂಕ್ವಿನ್‌, ತಿರುವಾಂ- 
ಕೂರು, ಟ್ಯೂನೀಸಿಯ, ವಧ್ಲಾನ್‌ ಜೂ- 
ಲೂಲ್ಯಾಂಡ್‌, ಬಮ್ರಾ 
ಫ್ರೆಂಚ್‌ ಮಡಗಾಸ್ಕರ್‌, ಇಂಡೋಚೀಣ, 
ನಾಸ್ಸಿ ಬೇ, ಸ್ವಾಜಿಲ್ಯಾಂಡ್‌, ಪಹಾಂಗ್‌ 
ಬ್ರಿಟಿಷ್‌ ಈಸ್ಟ್‌ ಆಫ್ರಿಕ, ಬ್ರಿಟಿಷ್‌ ಸೌತ್‌ 
ಆಫ್ರಿಕ (ರೊಡೇಸಿಯ), ಡೈಯಗೊ-ಸೌ 
ರೆಜ್‌, ಲೀವರ್ಡ್‌ ದ್ವೀಪಗಳು, ಸೀಖೆಲ್ಸ್‌ 
ಫ್ರೆಂಚ್‌ ಕಾಂಗೊ, ಮೊರಾಕೊ (ಫ್ರೆಂಚ್‌ 
ಅಂಚೆ ಕಚೇರಿಗಳು), ನೆಗ್ರಿ ಸೆಂಗಿಲಾನ್‌, 
ನ್ಯಾಸಾಲ್ಯಾಂಡ್‌ ಪ್ರೊಟೆಕ್ಟೊರೇಟ್‌ (ಬಿ. 
ಸಿ.ಎ.), ಟಿಯಾರಾ-ದೆ-ಪ್ಯೂಗೊಲ್‌ 
ಅಂಗ್ರಾ, ಅಂಜಾನಾ, ಬೆನಿನ್‌, ಕೊಚಿನ್‌, 
ಕುಕ್‌ ದ್ವೀಪಗಳು, ಫ್ರೆಂಚ್‌ ಗಿನಿಯ, 
ಫಂಚಲ್‌, ಹೂರ್ಟಾ, ಐವರಿ ಕೋಸ್ಟ್‌, 
ಮೆಯೊಟೆ, ಮೊಜಾಂಬಿಕ್‌ ಕಂ., ನೈಗರ್‌ 
ಕೋಸ್ಟ್‌ (ಆಯಿಲ್‌ ರಿವರ್ಸ್‌), ಓಬೊಕ್‌ 
ಓಷಿಯಾನಿಕ್‌ ಸೆಟಲ್‌ಮೆಂಟ್ಸ್‌. ಪೊಂಟಾ 
ಡೆಲ್ಲಡಾ, ರಾಜನಂದ ಗಾಂವ್‌ 
ದುತ್ತಿಯಾ, ಎರಿಟ್ರಿಯಾ, ಟ್ಯಾಂಗನೀಕ: 
ಜಿ.ಇ.ಎ.), ಜಿಬೌತಿ 
ಅಬಿಸೀನಿಯ, ಬುಂದಿ, ಚರ್ಕಾರಿ, ಫ್ರೆಂಚ್‌ 
ಸೂಡಾನ್‌, ಲೌರೆಂಜೊ ಮಾರ್ಕಸ್‌, ಸ್ತಿ 
ಮಾರಿ ದೆ ಮಡಗಾಸ್ಕರ್‌. 
ಜಾಂಜಿಬಾರ್‌ (ಫ್ರೆಂಚ್‌ ಅಂಚೆ ಕಚೇರಿ 


ಇಣಾಂಬೇಶಿಯ, 


ಗಳು), ಪೋರ್ಚುಗೀಸ್‌ ಕಾಂಗೊ 
ಇನ್‌ಹ್ಯಾಂಬನೆ, ಬಸ್ಸಾಹಿರ್‌, ಉಗಾಂಡ, 
ಜಾಂಜಿಬಾರ್‌ (ಬ್ರಿಟಿಷ್‌) 

ಹೊಂಡ, ತುರ್ಕಿ ಚಕ್ರಾಧಿಪತ್ಯ (ರುಮೇ 
ನಿಯದ ಅಂಚೆ ಕಚೇರಿಗಳು), ಮಡಗಾ 


61 


1897 


1898 


1899 


1900 


1901 


1902 


1903 


ಶ್ಟೋವ್‌, 


ಸ್ಕರ್‌ (ಫ್ರೆಂಚ್‌ ಅಂಚೆ ಕಚೇರಿಗಳು) 
ಕ್ಯಾಮರೂನ್ಸ್‌, ಚೀನಾ (ಜರ್ಮನ್‌ ಅಂಚೆ 
ಕಚೇರಿಗಳು), ಧಾರ್‌, ಜರ್ಮನ್‌ ಸೌತ್‌ 
ವೆಸ್ಟ್‌ ಆಫ್ರಿಕ, ಗ್ರ್ಯಾಂಡ್‌ ಕೊಮೆರೊ, 
ಲಾಸ್‌ ಬೆಲ, ಮಾರ್ಷಲ್‌ ದ್ವೀಪಗಳು, 
ನ್ಯಾಸ್ಸಾ, ಸೂಡಾನ್‌, ಟೊಗೊ 

ಕ್ರೈಟ್‌ (ಬ್ರಿಟಿಷ್‌ ಅಂಚೆ ಕಚೇರಿಗಳು), 
ಮೊರಾಕೊ (ಬ್ರಿಟಿಷ್‌ ಅಂಚೆ ಕಚೇರಿಗಳು) 
ಪೋರ್ಚುಗೀಸ್‌ ಆಫ್ರಿಕ, ಥೆಸ್ಸಾಲಿ ಜ- 
ರ್ಮನ್‌ ನ್ಯೂ ಗಿನಿ 

ಬೊಯಾಕ, ಕ್ಯಾರೊಲಿನ್‌ ದ್ವೀಪಗಳು, 
ದಹೊಮೆ, ಈಜಿಪ್ಟ್‌ (ಫ್ರೆಂಚ್‌ ಅಂಚೆ 
ಕಚೇರಿಗಳು), ಗುಆಮ್‌, ಕಿಷನ್‌ಘರ್‌. 
ಮೊರಾಕೊ (ಜರ್ಮನ್‌ ಅಂಚೆ ಕಚೇರಿ 
ಗಳು), ಕ್ಯೂಬ 

ಕ್ರೈಟ್‌, ಚೀನಾ (ಜಪಾನಿನ ಅಂಚೆ ಕಚೇರಿ 
ಗಳು), ಕೊರಿಯ (ಜಪಾನಿನ ಅಂಚೆ ಕಚೇ 
ರಿಗಳು), ಕ್ರೈಟ್‌ (ಇಟಲಿಯ ಅಂಚೆ ಕಚೆ* 
ರಿಗಳು), ಫೆಡರೇಟೆಡ್‌ ಮಲಯ ರಾಜ್ಯ 
ಗಳು, ಜರ್ಮನ್‌ ಸಮೋಆ, ಕಿಯಾಟ್‌ 
ಮಾರಿಯಾನೆ ದ್ವೀಪಗಳು, 
ಉತ್ತರ ನೈಜೀರಿಯ, ಟರ್ಕ್ಸ್‌ ಮತ್ತು 
ಕೈಕೊಸ ದ್ವೀಪಗಳು 

ಮಗದಲೆನ, ಪಾಪುಆ (ಬಿ.ಎನ್‌.ಜಿ.) ದ- 
ಕ್ಷಿಣ ನೈಜೀರಿಯ, ಕೇಮನ್‌ ದ್ವೀಪಗಳು, 
ಸಿರೇನಿಕ 

ಕ್ರೈಟ್‌ (ಫ್ರೆಂಚ್‌ ಅಂ: ಕಚೇರಿಗಳು), 
ಫ್ರೆಂಚ್‌ ಸೆ ಮಾಲಿ ಕೋಸ್ಟ್‌, ನಿಯೂ, 
ಪೆನ್ರಿನ್‌ ದ್ವೀಪಗಳು, ಸ್ಪಾನಿಷ್‌ ಗಿನಿ 
ಐಟುಟಾಕಿ, ಬ್ರಿಟಿಷ್‌ ಸೊದಾಲಿಲ್ಯಾಂಡ್‌, 


1904 


1905 


1906 


1907 


1908 
1910 


1911 


1912 


1913 


1914 
1916 


ಕ್ರಟ್‌ (ಆಸ್ಟ್ರೇಲಿಯದ ಅಂಚೆ ಕಚೇರಿ 
ಗಳು), ಪೂರ್ವ ಆಫ್ರಿಕ ಮತ್ತು ಉಗಾಂಡ, 
ಎಲೊಬೆ, ಅನ್ನೊಬೊನ್‌ ಮತ್ತು ಕೊರಿ- 
ಸ್ಕೊ, ಸೊಮಾಲಿಯ, ಮೊರಾಕೊ (ಸ್ಪಾ. 
ನಿಷ್‌ ಅಂಚೆ ಕಚೇರಿಗಳು), ಸೇಂಟ್‌ ಕಿಟ್ಸ್‌ 
ನೆವಿಸ್‌, ಸೆನೆಗಾಂಬಿಯ ಮತ್ತು ನೈಗರ್‌ 
ಜೈಪುರ್‌, ಪನಾಮ ಕೆನಾಲ್‌ ಜೋನ್‌ 
ರಯೊ ಡಿ ಓರೊ 

ಬ್ರೂನಿ, ಮಾಲ್ಡೀವ್ಸ್‌, ಮಾರಿಟೇನಿಯ, 
ಮೊಹೆಲಿ, ಅಪ್ಪರ್‌ ಸೆನೆಗಲ್‌ ಮತ್ತು 


ನೈಗರ್‌ 
ಬ್ರಿಟಿಷ್‌ ಸಾಲೊಮನ್‌ ದ್ವೀಪಗಳು, 
ಮಿಡಲ್‌ ಕಾಂಗೊ 


ನ್ಯೂ ಹೆಬ್ರಿಡ್ಸ್‌ 

ಟ್ರೆಂಗ್ಗ ನು, ಟ್ರಿಪೋಲಿಟೇನಿಯ, ಯೂನಿ 

ಯನ್‌ ಆಫ್‌ ಸೌತ್‌ ಆಫ್ರಿಕ 

ಗಿಲ್ಬರ್ಟ್‌ ಮತ್ತು ಎಲ್ಲಿಸ್‌ ದ್ವೀಪಗಳು, 

ಕೆಲಂಟನ್‌, ಟಿಬೆಟ್‌ (ಚೀನಾದ ಅಂಚೆ 

ಕಚೇರಿಗಳು) 

ಕೆಡಾ, ಲೀಖ್‌ಟೆನ್‌ಸ್ಟೀನ್‌, ಟಿಬೆಟ್‌' ಮತ್ತು 
ಜಿಯನ್‌ ದ್ವೀಪಗಳು 

ಆಲ್ಬೇನಿಯ. ಆಸ್ಟ್ರೇಲಿಯ, ಆರ್‌ಚಾ, 

ಟ್ರಿನಿಡಾಡ್‌, ಟೊಬ್ಮಾಗೊ 

ನ್ಯೂ ಗಿನಿ, ನೈಜೀರಿಯ 

ಕೇಪ್‌ ಜೂಬಿ, ನೌರು, ಜಾಬಾಂಗಿ-ಚಾರಿ, 

ರುಆಂಡ-ಉರುಂಡಿ,. ಸೌದಿ ಅರೇಬಿಯ 

ಜೆಕೆ, ಎ.ಕಿಯ, ಎಸ್ಟೊನಿಯ, 0. 

ಯೂ, ಲಾಟ್‌ವಿಯಾ, ಇರಾಕ್‌, 

ಲಿಥುಯೆ ಯ, ಪ್ಯಾಲೆಸ್‌ಟೈನ್‌. 

ಉನೇನ್‌ ಯುಗೊಸ್ಲಾವಿಯ 


1919 


1920 


1921 
1922 
1923 


1924 


1925 


1926 


1928 
1929 
1931 
1932 
1933 
1935 
1937 
1938 


1939, 


1940 


1941 


ಬೆಟುಮ್‌, ಜಾರ್ಜಿಯ, ಷಾಂಫೈ (ಅಮೆ 
ರಿಕದ ಅಂಚೆ. ಕಚೇರಿಗಳು), ಸಿರಿಯ 
ಮಧ್ಯ ಲಿಥುಯೇನಿಯ, ಡಾಂಜಿಂಗ್‌, 
ಆರ್ಮೇನಿಯ, ಸೈಲೆಸಿಯ, ಇಂಗರ್‌- 
ಮ್ಯಾನ್‌ ಲ್ಯಾಂಡ್‌, ಜೋರ್ಡಾನ್‌, 
ಮೆಮೆಲ್‌, ಸಾರ್‌, ಅಪ್ಪರ್‌ ಒಲ್ಲಾ, 
ವಾಲೀಸ್‌ ಮತ್ತು ಫುಟುನಾ ದ್ವೀಪಗಳು 
ಬರ್ವಾನಿ, ನೈಗರ್‌, ಟೊಗೊ 
ಅಸೆನ್‌ಷನ್‌, ಬಾರ್ಬುಡ,ಐರ್ಲೆಂಡ್‌, ಛಾಡ್‌ 
ಕುವೇಟ್‌, ಲೀಗ್‌ ಆಫ್‌ ನೇಷನ್ಸ್‌, 
ಟ್ರಾನ್ಸ್‌ಕಕಾಸಿಯನ್‌ ಫೆಡರೇಷನ್‌ 
ಆಲ್ಜೀರಿಯ, ಲೆಬನಾನ್‌, ಮಂಗೋಲಿಯ 
ದಕ್ಷಿಣ ರೊಡೇಷಿಯ, ಸ್ಪಾನಿಷ್‌ ಸಹಾರ 
ಅಲೂವಿಟನ್‌, ಜ್ಯೂಬಲ್ಮಾಂಡ್‌, ಉತ್ತರ 
ರ್ವೊಡೇಶಿಯ 

ಉತ್ತರ ಮಂಗೋಲಿಯ (ತನ್ನುತೊವ), 
ಯೆಮೆನ್‌ 

ಅಂದೊರ್ರಾ 

ವ್ಯಾಟಿಕನ್‌ ಸಿಟಿ 

ಮೊರ್ವಿ 

ಇನಿವಿ, ಮಂಚೂರಿಯ 

ಬಹೆರಿನ್‌, ಬಸುಟೊಲ್ಮಾಂಡ್‌ 
ಬಿಜಾವರ್‌ 

ಏಡೆನ್‌, ಬರ್ಮ 

ಗ್ರೀನ್‌ಲ್ಕಾಂಡ್‌, ಹೆಟೆ, ಇಟಾಲಿಯನ್‌ 
ಈಸ್ಟ್‌ ಆಫ್ರಿಕ 

ಇಡರ್‌, ಸ್ಲೊವಾಕಿಯ 

ಫೆರೊ ದ್ವೀಪಗಳು, ಪೆಟ್‌ಕಾರಿನ್‌ ದ್ವೀಪ 
ಗಳು 

ವಾನಲ್‌ ದ್ವೀಪಗಳು, ಕ್ರೊಟಿಯ, ಇಫ್ಲಿ 


1942 
1944 


1945 


1946 


1947 


1948 


1949 


1950 


1951 


1952 
1954 
1956 
1957 


1958 


ಜಸ್‌ದಾನ್‌, ಷಿಹರ್‌ ಮತ್ತು ಮುಕುಲ್ಲ 
ಕ್ಯಾಂಪಿಯೊನ್‌, ಫಾಕ್‌ಲ್ಯಾಂಡ್‌ ಐಲೆಂಡ್‌ 
ಡೆಪೆಂಡೆನ್ಸೀಸ್‌, ಮಸ್ಕ್‌ಟ್‌ ಸ್ಲೊವೆನಿಯ 
ವೆನಿಜಿಯ ಗಿಯುಲಿಯ ಮತ್ತು ಇಸ್ಟ್ರಿಯ, 
ಫಾರ್ಮೊಸ, ಇಂಡೋನೇಷ್ಯ ಗಣರಾಜ್ಯ, 
ವಿಯೆಟ್‌-ನಾಮ್‌ 

ಫೆಜನ್‌, ಚೀಣಾ (ಪೀಪಲ್ಸ್‌, ರಿಪಬ್ಲಿಕ್‌) 
ಉತ್ತರ ಎಯೆಟ್ನಾಮ್‌, ದಕ್ಷಿಣ ವಿಯೆಟ್‌ 
ನಾಮ್‌ 

ನಾರ್ಫೊಕ್‌ ಐಲೆಂಡ್‌, ಪಾಕಿಸ್ತಾನ್‌, 
ಟ್ರಿಯೆಸ್ಸೆ 

ಭಾವಲ್ಬುರ್‌, ಇಸ್ರೇಲ್‌, ಮಲಕ್ಕ, 
ಪೆನಾಂಗ್‌, ಪೆರ್ಲಿಸ್‌, ಮ್ಯಕ್ಕೂ ದ್ವೀಪ 
ಗಳು, ಟೊಕೆಲಾವ್‌ ದ್ವೀಪಗಳು, ಪಶ್ಚಿಮ 


ಬರ್ಲಿನ್‌ 


ರಾಜಾಸ್ತಾನ್‌, ಪೂರ್ವ ಜರ್ಮನಿ, ಪಶ್ಚಿಮ 
ಜರ್ಮನಿ 

ಕೊಮೊರೊ ದ್ವೀಪಗಳು, ನೆದರ್ಲೆಂಡ್ಸ್‌, 
ನ್ಯೂಗಿನಿ 

ಕಾಂಬೋಡಿಯ, ಗಲಪಗೊ:ಟ್‌ ದ್ವೀಪ 
ಗಳು, ಲಾವೋಸ್‌, ಹ 
ವಿಶ್ವಸಂಸ್ಥೆ 

ಪಾಪುಆ ಮತ್ತು ನ್ಯೂ ಗಿ. ಟ್ರಿಸ್ಪಾನ್‌ ದ 
ಕನ್ಸ್‌ 

ರ್ಲೊಡೇಶಿಯ ಮತ್ತು ನ್ಯಾಸಾಲ್ಕಾಂಡ್‌ 
ಟ್ಯುನೀಸಿಯ 

ಕ್ವಟಾರ್‌, ಟೆಹಗೊ (ಅಟಾನಮಸ್‌ ಎ. 
ಬ್ಲಿಕ್‌) 

ಕ್ರಿಸ್‌ಮಸ್‌ ದ್ವೀಪಗಳು, ಮಲಗಾಸೆ ಗ 


ರಾಜ್ಯ 


63 


1959 


1960 


1961 
1962 


ಅಪ್ಪರ್‌ ಓಲಾ. ಗಣರಾಜ್ಯ. ಗಿನಿ (ಗಣ 
ಟಬ b 
ರಾಜ್ಯ), ಸಂಟ್ರಲ್‌ ಆಫ್ರಿಕನ್‌ ರಿಪಬ್ಲಿಕ್‌, 
ಕಾಂಗೊ ಗಣರಾಜ್ಯ. ಐವರಿ ಕೋಸ್ಟ್‌ 
ಗಣರಾಜ. 
ಬ್ರ 
ಕಾಂಗೊ, ಕ್ಯಾಮರೂನ್ಸ್‌. ರಯೊಪುುವಿ, 


ಸಾಸ” ಹಾಯ ಗಾ 
ದಹೂಮೆ ಗಣರಾಜ್ಯ, 


ಕ ದೆ 


edu 
ಟೂೂಸಿಯಲ್‌ ಸೇಟ್‌ 
ಪ್‌ ಓ) Na" 


4 ಎಣೆ 
ಭೂತಾನ್‌. ಬುರುಂಡಿ, 


ನ್ಕೂ ಗಿನ 


1963 


1964 


1900 
1967 


ಮಲೇಷಿಯ, ಸೌತ್‌ ಅರೇಬಿಯನ್‌ ಫೆಡ 
ರೇಷನ್‌, ದುಬಾಯ್‌, ಕೇನ್ಯ, ಷಾರ್ಜ 
ಲ್ಯಂಡ್‌ ಡಿಪೆಂಡೆನ್ಸೀಸ್‌ 

ಪೂರ್ವ ಆಫ್ರಿಕ, ಅಜ್ಮಾನ್‌, ಫ್ಯೊಜೀರ, 
ಬುಧಾಬಿ, ರಾಸ್‌-ಆಲ್‌-ಖೈಮ. ಜಾಂ- 


(ಭಿ 


ಬಯ. ಮಲಾವಿ 


ಮನಾಮ, ಬಹೆಲಿನ್‌ 


ಇ ಕು 
ಆಂಗ್ರಿಲ್ಲಾ 





Printed at Devens (31156! A-73. Naraima Ind. Area. Phase 1, New Delhi-1 10024 


